


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧| ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ (ಆಶ್ಚಯುಜ ೭, ಶಕ ವರ್ಷ ೧೯೩೮) | ಸಂಚಿಕೆ ೩೯ 
Volume 151 Bengaluru, Thursday, September 29, 2016 (Aashwayuja 7, Shaka Varsha 1938) Issue 39 
ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಆಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ 57 ಎಲ್‌ಆರ್‌ಎ 2016, ಬೆಂಗಳೂರು, ದಿನಾಂಕ: 28-04-2016 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 (1962ರ ಕಾಯ್ದೆ 10) ಕಲಂ 77-ಎ, ಉಪ ಕಲಂ (1ರಲ್ಲಿ ಅಪರ ಜಿಲ್ಲಾಧಿಕಾರಿಗಳಿಗೆ 
ಪ್ರದತ್ತವಾಗಿರುವ ಅಧಿಕಾರವನ್ನು ಪ್ರತ್ಯಾಯೋಜಿಸಿ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಮತ್ತು ಭಟ್ಕಳ್‌ ತಾಲ್ಲೂಕಿಗೆ ಮಾತ್ರ ಸಂಬಂಧಿಸಿದಂತೆ ಸಹಾಯಕ 
ಆಯುಕ್ತರು/ಉಪವಿಭಾಗಾಧಿಕಾರಿ/ ಭಟ್ಕಳ್‌ ಇವರನ್ನು ಅಪರ ಜಿಲ್ಲಾಧಿಕಾರಿಗಳ ಬದಲಾಗಿ ಅಧಿಕೃತ ಅಧಿಕಾರಿಗಳನ್ನಾಗಿ (Authorised Officer) ನೇಮಕ 
ಮಾಡಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R.654 ಬಾಲರಾಜ ದೇವರಖದ್ರಾ 
5.0.200 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಸುಧಾರಣೆ) 


COMMERCE AND & INDUSTRIES SECRETARIAT 
NOTIFICATION 
NO. C1 291 CSC 2015, BENGALURU, DATED 12" JULY 2016. 
The Government in its Order No. Cl 291 CSC 2015, dated: 13.06.2016 has announced the Retail Trade Policy of Karnataka-2015 
to create an efficient and seamless internal trade opportunity for the retail trade sector in the State. As per the policy announcement, 
the Government is pleased to constitute a High Level Empowered Committee under the Chairmanship of Additional Chief Secretary to 


Government, Commerce & Industries Department with ACS / Principal Secretaries / Secretaries of other departments to monitor and 
facilitate the progress and smooth implementation of the policy. 


The composition of the Empowered Committee will be as follows: 


























Sl. 

No Name and Designation of Officer Remarks 
1 Addl. Chief Secretary to Govt., Commerce & Industries Dept. Chairman 
2 Addl. Chief Secretary / Principal Secretary to Govt., Urban Development Dept. Member 
3 Addl. Chief Secretary / Principal Secretary to Govt., Labour Dept. Member 
4 Addl. Chief Secretary / Principal Secretary to Govt., Higher Education Dept. Member 








(೧೪೯೫) 


೧೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 








Sl. 








Ks Name and Designation of Officer Remarks 
5 Addl. Chief Secretary / Principal Secretary to Govt., Finance Dept. Member 
6 Principal Secretary to Govt., Food, Civil Supplies & Consumer Affairs Dept. Member 





ಚ Commissioner for Industrial Development and Director of Industries & ME 
ember 
Commerce Dept., Government of Karnataka. 








8 Nominee of Retailers Association of India Member 
Member 
9 Managing Director, Visvesvaraiah Trade Promotion Centre, Bengaluru 
Secretary 

















(1) This Committee can co-opt other members and / or constitute sub groups / task force to facilitate smooth implementation of 
the Retail Trade Policy-2015. 

(2) This Comnittee will be assisted by a Retail Trade Policy Monotoring Cell / Outsourced Professional agency in VTPC. This 
cell will have requisite staff and resources to conduct research, undertake studies, surveys etc. to assess impact of policy 
initiatives and provide relevant feedback regarding the policy and its implementation. 


(3) This Committee shall be the authority to interpret the policy measures detailed in this policy and its decision shall be final. 


By Order and in the name of the Governor of Karnataka 
P.R.655 L.S. SRIKANTA BABU 
5.0.25 Under Secretary to 60%.(551) 
Commerce and Industries Department 


COMMERCE AND INDUSTRIES SECRETARIAT 
NOTIFICATION 
NO. Cl 85 CSC 2016, BENGALURU, DATED 15'” JULY 2016. 
In exercise of the powers conferred by Section 20 and 21 (1) of the Micro, Small and Medium Enterprises Development Act, 2006 


(Central Act No. 27 of 2006), The Government of Karnataka hereby reconstitute the Regional Micro and Small Enterprises Facilitation 
Council at Kalaburagi with the following members with immediate effect by suppressing all previous notification issued in this regard. 

















1. Regional Commissioner, Kalaburagi Division. Chairman 
2 Lead District Manager, State Bank of India, Kalaburagi. Member 
3 District Government Pleader, Kalaburagi Member 
4 President, Kalaburagi Small Scale Industries Association, Kalaburgi Member 
Member 
5 Joint Director, District Industries Centre, Kalaburagi 
Secretary 

















In case the Council requires services of Karnataka State Finance Corporation (KSFC), the Deputy General Manager, may be 
called by the Committee as Special Invitee to assist the Council to discharge its functions. 


By Order and in the name of the Governor of Karnataka 
P.R.656 L.S. SRIKANTA BABU 
S.C. 100 Under Secretary to Govt.(SSI) 
Commerce and Industries Department 


COMMERCE AND INDUSTRIES SECRETARIAT 
NOTIFICATION 
NO. CI 85 CSC 2016 (೧1), BENGALURU, DATED 15™" JULY 2016. 
In exercise of the powers conferred by Section 20 and 21 (1) of the Micro, Small and Medium Enterprises Development Act, 2006 


(Central Act No. 27 of 2006), The Government of Karnataka hereby reconstitute the Regional Micro and Small Enterprises Facilitation 
Council at Belagavi with the following members with immediate effect by suppressing all previous notification issued in this regard. 





1. Regional Commissioner, Belagavi Division. Chairman 





2 Lead District Manager, Syndicate Bank, Belagavi. Member 

















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೪೯೭ 























3 District Government Pleader, Belagavi Member 
4 President, Belagavi Small Scale Industries Association, Belagavi Member 
Member 
5 Joint Director, District Industries Centre, Belagavi 
Secretary 








In case the Council requires serices of Karnataka State Finance Corporation (KSFC), the Deputy General Manager, may be called 
by the Committee as Special Invitee to assist the Council to discharge its functions. 


By Order and in the name of the Governor of Karnataka 
P.R.657 L.S. SRIKANTA BABU 
S.C. 100 Under Secretary to Govt.(SSI) 
Commerce and Industries Department 


COMMERCE AND INDUSTRIES SECRETARIAT 
NOTIFICATION 
NO. CI 85 CSC 2016 (P2), BENGALURU, DATED 15™" JULY 2016. 
In exercise of the powers conferred by Section 20 and 21 (1) of the Micro, Small and Medium Enterprises Development Act, 2006 


(Central Act No. 27 of 2006), The Government of Karnataka hereby reconstitute the Regional Micro and Small Enterprises Facilitation 
Council at Mysuru with the following members with immediate effect by suppressing all previous notification issued in this regard. 

















1. Regional Commissioner, Mysuru Division. Chairman 
2 Lead District Manager, State Bank of Mysuru, Mysuru. Member 
3 District Government Pleader, Mysuru Member 
4 President, Mysuru Industries Association, Mysuru Member 
5 Joint Director, District Industries Centre, Mysuru Weve 

Secretary 

















In case the Council requires services of Karnataka State Finance Corporation (KSFC), the Deputy General Manager, may be 
called by the Committee as Special Invitee to assist the Council to discharge its functions. 


By Order and in the name of the Governor of Karnataka 
P.R.658 L.S. SRIKANTA BABU 
S.C. 100 Under Secretary to Govt.(SSI) 
Commerce and Industries Dept., 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 90 ಎಂಎನ್‌ಐ 2016, ಬೆ೦ಗಳೂರು, ದಿನಾಂಕ: 18-07-2016 


ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಕಾಯ್ದೆ 1964ರ ಕಲಂ 3(1)ರಂತೆ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಕೆಳಕಂಡಂತೆ ಪುನರ್‌ ರಚಿಸಿ ಆದೇಶಿಸಿದೆ: 











ಅಧ್ಯಕ್ಷರು, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಅಧ್ಯಕ್ಷರು 
1; 

ಕಾವೇರಿ ಭವನ, ಬೆಂಗಳೂರು. 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಸದಸ್ಯರು 
2 

ನಗರಾಭಿವೃದ್ಧಿ ಇಲಾಖೆ 

ವ್ಯವಸ್ಥಾಪಕ ನಿರ್ದೇಶಕರು, ಸದಸ್ಥರು 
3 ಥಿ $ 


ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 





ಶ್ರೀ ಎಸ್‌. ಕೃಷ್ಣಪ್ಪ. ಸದಸ್ನರು 
4 ನಿವೃತ್ತ ಪ್ರಧಾನ ಮುಖ್ಯ ಅಭಿಯಂತರರು, 
ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 





ಶ್ರೀ ಎಸ್‌. ನಾರಾಯಣಸ್ವಾಮಿ ಬಿನ್‌ ಲೇಟ್‌ ಸಿದ್ದಪ್ಪ, ಸದಸ್ಕರು 
5 ನಂ: 45, ಕಲ್ಕರೆ, ಹೊರಮಾವು ಅಂಚೆ, 
ಬೆಂಗಳೂರು-560 036 

















೧೪೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 








ಶ್ರೀ ಎಂ.ಪಿ. ಜಯರಾಂ, ಸದಸ್ಮರು 
6 ನಂ: 93/2, ಕನಕನ ಪಾಳ್ಯ, 2ನೇ ಕ್ರಾಸ್‌, 2ನೇ ಬ್ಲಾಕ್‌, 
ಜಯನಗರ, ಬೆ೦ಗಳೂರು 





ಡಾ। ಮಂಜೇಗೌಡ, ಸದಸ್ನರು 
7 ನಂ: 445, 5ನೇ ಮುಖ್ಯ ರಸ್ತೆ 8ನೇ ಕ್ರಾಸ್‌, ಆರ್‌.ಎಂ.ವಿ. 2ನೇ ಹಂತ 
ಹೆಚ್‌.ಐ.ಜಿ. ಡಾಲರ್ಸ್‌ ಕಾಲೋನಿ, ಬೆಂಗಳೂರು-560 094. 





ಶ್ರೀ ಕೆ.ಎ. ಅರುಣ್‌ ಕುಮಾರ್‌ ಬಿನ್‌ ಲೇಟ್‌ ಆಂಜಿನಪ್ಪ, ಕೆ. ಸದಸ್ಮರು 
8 ನಂ: 58/ಬಿ, ಅಂಜನಾದ್ರಿ, 5ನೇ ಮುಖ್ಯ ರಸ್ತೆ 
60 ಅಡಿ ರಸ್ತೆ ಭೂಪಸಂದ್ರ ಬಡಾವಣೆ, ಸಂಜಯನಗರ, ಬೆಂಗಳೂರು 





ಶ್ರೀ ಪಿಳ್ಳಪ್ಪ ಬಿನ್‌ ಎಂ. ನಾಗಪ್ಪ, ಸದಸ್ನರು 
ನಂ: 45, ಆರ್‌.ಹೆಚ್‌.ಬಿ. ಕಾಲೋನಿ, 

ಫೋನಿಕ್ಸ್‌ ಮಾರ್ಕೆಟ್‌ ಸಿಟಿ ಎದುರು, ವೈಟ್‌ಫೀಲ್ಡ್‌, 
ಮಹದೇವಪುರ ಅಂಚೆ, ಬೆಂಗಳೂರು-560 048. 

















ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಈ ಕೆಳಕಂಡವರನ್ನು ವಿಶೇಷ/ಖಾಯಂ ಆಹ್ವಾನಿತರನ್ನಾಗಿ ಆಹ್ವಾನಿಸಲು 
ಅನುಮತಿಸಲಾಗಿದೆ. 





ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಮೂಲಸೌಲಭ್ಯ ಮತ್ತು ಹಣಕಾಸು ನಿಗಮ 
ನಿಯಮಿತ. 

ಆಯುಕ್ತರು, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ. 
ಆಯುಕ್ತರು, ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರ. 

ಆಯುಕ್ತರು, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ. 

ಸರ್ಕಾರದ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ. 


ಹ 














| | 0] N 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R.659 ಎನ್‌. ನರಸಿಂಹಮೂರ್ತಿ 
5.0.50 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 


HOME SECRETARIAT 
NOTIFICATION 
NO. HD: 155: POP: 2016, BENGALURU, DATED 12/07/2016. 


In exercise of the powers conferred by clause (s) of Section 2 of the Code of Criminal Procedure, 1973 (Central Act 2 of 1974) and 
in portial modification of earlier notifications issued in this behalf the Government of Karnataka, hereby declare that with effect from 
the date of publication of this notification in the Official Gazette, the areas and places specified in column (3) of the schedule below, 
shall cease to be within the jurisdiction of the police station specified in column (4) thereof and the said areas and places shall be 
included within the jurisdiction of the police station specified in column (2), thereof in respect of the offences specified below: 


SCHEDULE 





Police Station from 
whose jurisdiction the 
Name of the areas and places areas and places 
mentioned in column 
(3) shall be excluded 


Name of the City / Police Station in which the 
Division / areas and places 
mentioned in column (3) 


Sub-Division shall be included 








(1) (2) (3) (4) 
Ramanagar District Channapatna Traffic Police 1. Channapatna Town Police Channapatna Town 
Station ಲ ಗ Police Station, 
Station Limits. 
Channapatna 2. Channapatna East Police Station ಮ್‌ asl 
Sub Division Limits 


Channapatna Rural 
3. Bengaluru-Mysuru Road (N.H. 275) | Police Station 




















ಭಾಗ ೪ಎ ಕರ್ನಾಟಕ ರಾಜ್ನಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೪೯೯ 
ಸಕಾ ಲ್ವ 





The Police Station specified in Column (2) shall be responsible for investigation of the offences as under:- 
(1) The Karnataka Traffic Control Act, 1960 (Karnataka Act No. 18 of 1960); 
(2) The Karnataka Traffic (Control of Public Vehicles) Rules, 1979; 
(3) The Karnataka Traffic Control (Regulation of Traffic on Highways) Rules, 1979 and the Karnataka Traffic Control Rules, 
1979; 
(4) The Motor Vehicle Act, 1988 (Central Act 59 of 1988); and the Karnataka Motor Vehicle Rules, 1989; 
(5) Offences under sections 279, 283, 304, 304(A), 337, 338 and 427 of the Indian Pencal Code, 1860. 


By Order and in the name of the Governor of Karnataka 
P.R.660 B.N. DEVARAJ 
S.C. 100 Under Secretary to Government (1/0) 
Home Department 
(Police Expenditure) 


HOME SECRETARIAT 
NOTIFICATION 
NO. HD 193 CNP 2011, BENGALURU, DATED 12-07-2016. 


The draft of the following rules to amend the Karnataka Cinemas (Regulation) Rules, 2014 which the Government of Karnataka 
proposes to make in exercise of the powers conferred by section 19 of the Karnataka Cinema (Regulation) Act, 1964 (Karnataka Act 
23 of 1964) is hereby published as required by sub-section (1) of section 19 of the said Act, for the information of all persons likely to 
be affected thereby and notice is hereby given that the said draft will be taken into consideration after fifteen days from the date of its 
publication in the Official Gazette. 


Any objection or suggestion which may be received by the State Government from any person with respect to the said draft before 
the expiry of the period specified above will be considered by the State Government. Objection of suggestions may be addressed to 
the Additional Chief Secretary to Government, Home Department, Vidhana Soudha, Dr. B.R. Ambedkar Veedhi, Bengaluru-560 001 


DRAFT RULES 


1. Title and commencement - (1) These rules may be called the Karnataka Cinemas (Regulation) (Amendment) Rules, 
2016. 
(2) They shall come into force from the date of their final publication in the official Gazette. 


2. Amendment of rule 35. In rule 35 of the Karnataka Cinemas (Regulation) Rules, 2014, in clause (v), for the words 
“films approved by the Central Government with the previous approval of the Films Division for exhibition” the words 
“approved films from sources approved by the Central Government for exhibition” shall be substituted. 


By Order and in the name of the Governor of Karnataka 
P.R.661 D.S. JOGOJE 
S.C. 50 Under Secretary to Government 
Home Department (Prisons & Cinemas) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 211 ವೆಚ್ಚ-12/16 ಬೆಂಗಳೂರು, ದಿನಾಂಕ : 10-03-2016 
ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಅಂಗ ಸಂಸ್ಥೆಗಳಲ್ಲಿ ಅಪಘಾತ ಮತ್ತು ಅಪರಾಧ ರಹಿತ ಚಾಲಕರಿಗೆ ಚಿನ್ನದ ಪದಕವನ್ನು ವಿತರಣೆ 
ಮಾಡಲು ಅವಶ್ಯವಿರುವ 833 ಚಿನ್ನದ ಪದಕಗಳನ್ನು (ದಿ: 01.03.2016ರಂದು ಚಲಾವಣೆಯಲ್ಲಿರುವ ಚಿನ್ನದ ಮತ್ತು ಬೆಳ್ಳಿಯ ಮಾರುಕಟ್ಟೆ ದರದನ್ವಯ 
ಪ್ರತಿಪದಕಕ್ಕೆ ಅಂದಾಜು ₹ 33,840/- ಒಟ್ಟು ಮೊತ್ತ ₹ 2.82 ಕೋಟಿಗಳು) ಮೆ। ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು 
ರವರಿಂದ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಾರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧.೧. 714 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S.C. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


೧೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 14 ವೆಚ್ಚ-12/16 ಬೆಂಗಳೂರು, ದಿನಾಂಕ : 29-02-2016 
ಶ್ರೀ ಡಿ.ದೇವರಾಜ ಅರಸು ಜನ್ಮ ಶತಮಾನೋತ್ಸವದ ಅಂಗವಾಗಿ ಮೆ:!೦೩ಗ, ರಾಷ್ಟೀಯ ಸಂತ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ 
ಕೇಂದ್ರ ಮತ್ತು ಖ್ಯಾತ ನಿರ್ದೇಶಕರಾದ ಶ್ರೀ ಎಸ್‌.ವಿ.ರಾಜೇಂದಸಿಂಗ್‌ ಬಾಬು ಇವರುಗಳ ಮೂಲಕ ಒಟ್ಟಾರೆ ₹ 3.40 ಕೋಟಿಗಳ ವೆಚ್ಚದಲ್ಲಿ ವಿವಿಧ 
ಕಾರ್ಯಕ್ರಮಗಳನ್ನು ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 
೧.೧. 715 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
$.0. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 151 ವೆಚ್ಚ-12/16 ಬೆಂಗಳೂರು, ದಿನಾಂಕ : 29-02-2016 
ರೈತ ಉತ್ಪಾದಕರ ಸಂಸ್ಥೆ (FPO) ಸಂಘಟನೆಗಾಗಿ 8೯Aಿ೦ ಮತ್ತು NABARD 01708೧6! ಮಾಡಿರುವ ಈ ಕೆಳಕಂಡ 5 ಸಂಪನ್ಮೂಲ ಕೇಂದ್ರಗಳ 
ಸೇವೆಯನ್ನು ಮೂರು ವರ್ಷಗಳ ಅವಧಿಗೆ ₹ 88.65 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 
1) Vrutti Livelihood Resource Centre, VLRI, Bengaluru. 
2) International Competence Centre for Organic Agriculture, ICCOA, Bengaluru. 
3) India Society of Agribusiness Professionals, ISAP, Bengaluru. 
4) MYRADA, Bengaluru, 
5) Outreach, Bengaluru. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
P.R. 716 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5.0. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 97 ವೆಚ್ಚ-12/16 ಬೆಂಗಳೂರು, ದಿನಾಂಕ : 26-02-2016 
ರಾಜ್ಯದ 55001/6 ಗಳಿಗೆ 2016-17 ಮತ್ತು 2017-18ನೇ ಸಾಲಿಗೆ ಅವಶ್ಯಕವಿರುವ ಪರಿವರ್ತಕಗಳನ್ನು ಖ/s.KAVIKA (ರಾಜ್ಯ ಸರ್ಕಾರದ 
ಸ್ವಾಮ್ಯ ಸಂಸ್ಥೆ) ಸಂಸ್ಥೆಯಿಂದ ನೇರವಾಗಿ ಸಂಗ್ರಹಣೆ ಮಾಡಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 
4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಪರಿವರ್ತಕಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧.೧. 717 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S.C. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೦೧ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 79 ವೆಚ್ಚ-12/16 ಬೆಂಗಳೂರು, ದಿನಾಂಕ : 27-02-2016 


ಕರ್ನಾಟಕ ಸಾರಿಗೆ ಸಂಸ್ಥೆಗಳ ಕಟ್ಟಡಗಳ ಮೇಲೆ ಸೌರಶಕ್ತಿ ಮೇಲ್ಭಾವಣಿ ವಿದ್ಯುತ್‌ ಉತ್ಪಾದನಾ ಸ್ಥಾವರವನ್ನು Solar Energy Corporation of 
India (SECI - A Gol Institution) ಮೂಲಕ ನೇರವಾಗಿ ಅಳವಡಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ 
ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಸಾರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. The 
Department should satisfy itself regarding the reasonableness of the rates. 


P.R. 718 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S.C. -25 


ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 74 ವೆಚ್ಚ-12/16 ಬೆಂಗಳೂರು, ದಿನಾಂಕ : 27-02-2016 
(5೧70 ಬಸ್ಸುಗಳ Body AIS-052 (Automotive Industry Standards) ರಂತೆ ಸರಿ ಇದೆಯೇ ಎಂಬುದನ್ನು ಪರೀಕ್ಷಿಸಿ ದೃಢೀಕರಿಸಿರುವ 


ಕಾರ್ಯವನ್ನು Central Institute of Road Transport, Pune ಈ ಸಂಸ್ಥೆಗೆ ಕ್ಷ 16,08,540/- ಗಳ ವೆಚ್ಚದಲ್ಲಿ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ 


ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಾರಿಗೆ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಎ 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಾರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


P.R. 719 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


S.C. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 


ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 102 ವೆಚ್ಚ-12/16 ಬೆಂಗಳೂರು, ದಿನಾಂಕ : 27-02-2016 


ವಿಧಾನಸೌಧದ ಮುಂಭಾಗದಲ್ಲಿರುವ ಡಾ| ಬಿ.ಆರ್‌.ಅಂಬೇಡ್ಕರ್‌ರವರ ಪ್ರತಿಮೆಯನ್ನು ಮೂಲ ಸ್ಥಳಕ್ಕೆ ಸ್ಥಳಾಂತರಿಸುವ ಕಾಮಗಾರಿಯನ್ನು 
₹ 80.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 


ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 


ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


P.R. 720 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S.C. -25 


ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


೧೫೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 48 ವೆಚ್ಚ-12/16 ಬೆಂಗಳೂರು, ದಿನಾಂಕ : 25-02-2016 


ಮೇಕೆದಾಟು ಯೋಜನೆಯ tailed Project Report (DPR) ತಯಾರಿಸುವ ಕಾರ್ಯವನ್ನು ಮೆ: El Technologies Pvt Ltd., ಸಂಸ್ಥೆಗೆ 
₹ 3,24,56,500/- ಗಳ ವೆಚ್ಚದಲ್ಲಿ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4ಜಿ) 
ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಜಲಸಂಪನ್ಮೂಲ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಜಲಸಂಪನ್ಮೂಲ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
P.R. 721 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5.0. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 76 ವೆಚ್ಚ-12/16 ಬೆಂಗಳೂರು, ದಿನಾಂಕ : 26-02-2016 


ಧಾರವಾಡ ಜಿಲ್ಲೆಯ ರಾಯಪುರ ಗ್ರಾಮದಲ್ಲಿ ಅಬ್ದುಲ್‌ ನಜೀರ್‌ ಸಾಬ್‌ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಪ್ರಾದೇಶಿಕ ತರಬೇತಿ ಕೇಂದ್ರದ 
ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ₹ 7.05 ಕೋಟಿಗಳ ವೆಚ್ಚದಲ್ಲಿ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ (6೧10) 
ಸಂಸ್ಥೆಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧.೧. 722 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
$.0. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 109 ವೆಚ್ಚ-12/16 ಬೆಂಗಳೂರು, ದಿನಾಂಕ : 26-02-2016 


Mobile One ಯೋಜನೆಯ ಅನುಷ್ಠಾನಕ್ಕಾಗಿ 1156 ಯ ವತಿಯಿಂದ 4 ವರ್ಷಗಳ ಅವಧಿಗೆ Consultancy 561/095 ನ್ನು ₹ 30 ಲಕ್ಷಗಳ 
ವೆಚ್ಚದಲ್ಲಿ ಹಾಗೂ PMU ಸೇವೆಯನ್ನು ₹ 4,41,50,885/- ಗಳ ವೆಚ್ಚದಲ್ಲಿ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಇ-ಆಡಳಿತ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇ-ಆಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧.೧. 723 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S.C. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 


ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 69 ವೆಚ್ಚ-12/16 ಬೆಂಗಳೂರು, ದಿನಾಂಕ : 26-02-2016 


2015-16ನೇ ಸಾಲಿನಲ್ಲಿ ಹಾಸನ ಜಿಲ್ಲೆ ಗ್ರಾಮೀಣ ಜನ ವಸತಿಗಳಲ್ಲಿ ನೀರು ಶುದ್ಧೀಕರಣ ಘಟಕಗಳನ್ನು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ 
ಯೋಜನೆ (ರಿ), ಧರ್ಮಸ್ಥಳ, ಇವರ ವತಿಯಿಂದ ಪ್ರತಿ ಘಟಕಕ್ಕೆ ಇ 5.00 ಲಕ್ಷ ಮೀರದಂತೆ 173 ನೀರು ಶುದ್ದೀಕರಣ ಘಟಕಗಳನ್ನು ಅಳವಡಿಸಲು 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೦೩ 





ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 
೧.೧. 724 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5.0. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ತಿದುಪಡಿ 
೦ಎ 
ಸಂಖ್ಯೆ : ಆಇ 135 ವೆಚ್ಚ-12/16 ಬೆಂಗಳೂರು, ದಿನಾಂಕ : 20-02-2016 
ಈ ಹಿಂದೆ ಹೊರಡಿಸಿರುವ ಅಧಿಸೂಚನೆ ಸಂ: ಆಇ 40 ವೆಚ್ಚ-12/6, ದಿನಾಂಕ 18.01.2016ರ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ 
“ನಮೂದಿಸಿರುವ ₹ 82.50 ಲಕ್ಷಗಳ ವೆಚ್ಚದಲ್ಲಿ ಮತ್ತು ₹. 9.35 1806//98/ ವೆಚ್ಚದಲ್ಲಿ” ಎಂಬುದನ್ನು “ಕ. 82.50 ಲಕ್ಷಗಳು (4ತೆರಿಗೆಗಳು) ವೆಚ್ಚದಲ್ಲಿ 
ಮತ್ತು ₹ 9.35 18606//68/ (+ತೆರಿಗೆಗಳು) ವೆಚ್ಚದಲ್ಲಿ” ಎಂದು ದಿನಾಂಕ: 18.01.2016ರ೦ದಲೇ ಜಾರಿಗೆ ಬರುವಂತೆ ತಿದ್ದುಪಡಿ ಮಾಡಿಕೊಂಡು 
ಓದಿಕೊಳತಕ್ತದ್ದು. 
೪ ಠಿ 
P.R. 725 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5.0. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 


ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 63 ವೆಚ್ಚ-12/16 ಬೆಂಗಳೂರು, ದಿನಾಂಕ : 16-02-2016 
ಶ್ರೀ ಶ್ರೀಕಾಂತ್‌ ಬಿ.ವನಹಳ್ಳಿ, ನಿವೃತ್ತ ಪ್ರಧಾನ ನಿರ್ದೇಶಕರು, ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ, ಇವರ ಸೇವೆಯನ್ನು 
ಮಾಸಿಕ ₹ 60,000/- ಗಳ ಸಮಾಲೋಚನಾ ಶುಲ್ಕದೊಂದಿಗೆ 2 ವರ್ಷಗಳ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
೧.೧. 726 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S.C. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 


ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 94 ವೆಚ್ಚ-12/16 ಬೆಂಗಳೂರು, ದಿನಾಂಕ : 05-02-2016 


Invest Karnataka - 2016 ಸಮ್ಮೇಳನದ ಅಂಗವಾಗಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ಈ ಕೆಳಕಂಡ ಕಾಮಗಾರಿಗಳನ್ನು ಒಟ್ಟಾರೆ 
ಕ 3.75 ಕೋಟಿಗಳ ವೆಚ್ಚದಲ್ಲಿ (10. ಸಂಸ್ಥೆಯ ವತಿಯಿಂದ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲ೦ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


1) ಪ್ಯಾಲೇಸ್‌ ಮುಖ್ಯದ್ದಾರದಿಂದ ಪ್ಯಾಲೇಸ್‌ವರೆಗೆ ಮತ್ತು ಮುಖ್ಯ ಪ್ಯಾಲೇಸ್‌ ಕಟ್ಟಡದ ಸುತ್ತ ಇರುವ ರಸ್ತೆ ಡಾಂಬರೀಕರಣ. 
2) ಪ್ಯಾಲೇಸ್‌ನಿಂದ ಕಾವೇರಿ ಜಂಕ್ಷನ್‌ವರೆಗೆ ಇರುವ ಕಚ್ಚಾ ರಸ್ತೆಯನ್ನು ಅಭಿವೃದ್ಧಿಪಡಿಸಿ, ಡಾಂಬರೀಕರಣಗೊಳಿಸುವುದು ಹಾಗೂ 
3) ಪ್ಯಾಲೇಸ್‌ನಿಂದ ಜಯಮಹಲ್‌ ರಸ್ತೆ ಸಂಪರ್ಕಿಸುವ ರಸ್ತೆಯನ್ನು ಅಭಿವೃದ್ಧಿಪಡಿಸಿ, ಡಾಂಬರೀಕರಣಗೊಳಿಸುವುದು. 


೧೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 





ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮ೦ಜಸ ದರದಲ್ಲಿ ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳತಕ್ಕದ್ದು. 


1) 
೧.೧. 727 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5.0. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 28 ವೆಚ್ಚ-12/16 ಬೆಂಗಳೂರು, ದಿನಾಂಕ : 03-02-2016 
ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಯಾದ ಮೆ: Steel Authority of India Ltd., (SAIL) ಹಾಗೂ 
ರಾಜ್ಯ ಸರ್ಕಾರದ ಅಧೀನ ಸಂಸ್ಥೆಯಾದ M/s.KSSIDC ಯಿಂದ ಅವಶ್ಯಕ ಉಕ್ಕನ್ನು (8099) ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಾರಿಗೆ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ಒಂದು ವರ್ಷದ ಅವಧಿಗೆ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಉಕ್ಕನ್ನು (506) ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಾರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳತಕ್ಕದ್ದು. 
೧.೧. 728 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5.0. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 60 ವೆಚ್ಚ-12/16, ಬೆಂಗಳೂರು ದಿನಾಂಕ : 28-01-2016 


ಇನ್‌ವೆಸ್ಟ್‌ ಕರ್ನಾಟಕ 2016ರ ಪ್ರಯುಕ್ತ ಬೆಂಗಳೂರಿನ ಕಬ್ಬನ್‌ ಉದ್ಯಾನವನದ ವಿವಿಧ ರಸ್ತೆಗಳು ಹಾಗೂ ಫುಟ್‌ಪಾತ್‌ ದುರಸ್ತಿ ಮತ್ತು ಅಭಿವೃದ್ಧಿ 
ಕಾಮಗಾರಿಗಳನ್ನು ₹ 294.72 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ 
ಕಲ೦ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಲೋಕೋಪಯೋಗಿ, ಬ೦ದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


೧.೧. 729 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5.0. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 62 ವೆಚ್ಚ-12/16 ಬೆಂಗಳೂರು, ದಿನಾಂಕ : 25-01-2016 


Sun ultra E450 Server ನ್ನು Compulease Networks Private Limited ಸಂಸ್ಥೆಯಿಂದ ಒಂದು ವರ್ಷದ ವಾರೆಂಟಿ ಮತ್ತು ಒಂದು ವರ್ಷ 
ಎಎಂಸಿ ಮಾಡಲು ಒಪ್ಪಿರುವುದರಿಂದ, ೪ 4,36,765/- ಮೊತ್ತದಲ್ಲಿ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಖಜಾನೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಖಜಾನೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


P.R. 730 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5.0.25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೦೫ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 58 ವೆಚ್ಚ-12/16 ಬೆಂಗಳೂರು, ದಿನಾಂಕ : 22-01-2016 
ದಿನಾಂಕ: 03.02.2016ರಂದು ನಡೆಯಲಿರುವ 1೧೪98! Karnataka - 2016ರ ಉದ್ರಾಟನಾ ಸಮಾರಂಭ ಕಾರ್ಯಕ್ರಮವನ್ನು M/s. WIZCRAFT 
International Entertainment Pvt. Ltd., ಸಂಸ್ಥೆಯ ವತಿಯಿಂದ ₹ 1,14,49,997/- (including service tax @ 14.5 %) ಗಳ ವೆಚ್ಚದಲ್ಲಿ ನೇರವಾಗಿ 
ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
P.R. 731 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5.0. -25 ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಒ 34 ಸಿಎನ್‌ಎಸ್‌ 2016 ಬೆಂಗಳೂರು, ದಿನಾಂಕ : 18-06-2016 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ 17 ಸಿಎನ್‌ಎಸ್‌ 2013/ಪ-1, ದಿನಾಂಕ: 01.01.2014ರಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಹಾಲು ಉತ್ಪಾದಕರ 
ಮಹಾಮಂಡಳ ನಿ, ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಟಿ.ಪ್ರಕಾಶ್‌ ತಂದೆ ಟಿ.ತಿಮ್ಮರಾಯಪ್ಪ, ಬಾಲೇನಹಳ್ಳಿ, ಹಾಲೇನಹಳ್ಳಿ ಅಂಚೆ, 
ಕಳ್ಳಂಬೆಳ್ಳ ಹೋಬಳಿ, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1)ರ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳ ನಿ. ಬೆಂಗಳೂರು ಇದರ ಆಡಳಿತ 
ಮಂಡಳಿಗೆ ಶ್ರೀ ಪಿ.ಬಿ. ರಾಜಶೇಖರ್‌ ಬಿನ್‌ ಪಿ.ಕೆ.ಬುಜಂಗಪ್ಪ, ಪುತ್ತನಪುರ, ಗುಂಡ್ಲುಪೇಟೆ ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 

೧.೧. 742 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 


HOME SECRETARIAT 
NOTIFICATION 
No. HD 135 POP 2016 BENGALURU, DATED: 03.08.2016. 
In exercise of the powers conferred by clause (s) of section 2 of the Code of Criminal Procedure, 1973 (Central Act 2 of 1974), 
and in partial modification of earlier notification issued in this behalf, the Government of Karnataka, hereby declare that with effect from 
the date of publication of this notification in the Official Gazette, the areas and places specified in column (3) of the schedule below, 


shall cease to be within the jurisdiction of the police station specified in column (4) thereof and the said areas and places shall be 
included within the jurisdiction of the police station specified in column (2) thereof. 


























SCHEDULE 
Name of the Police Station 
. Name of the Police Station in ಜ ಲೀ ತ 
Name of the City / ವ from the jurisdiction of which 
ಡ್‌ which the areas and places Name of the areas 
Division Sub- . R the areas and place 
Re mentioned in column (3) shall and places A 
Division ಸ mentioned in column (3) shall 
be included 
be excluded 
(1) (2) (3) (4) 
Haveri District Savanur Police Station (1) Kunimellalli Bankapur Police Station 
Sub-Division Haveri Haveri District (2) Tavaramellalli 
(3) Fakkiranandihalli 
(3 villages of Savanur Taluk) 
P.R. 743 By Order and in the name of the Governor of Karnataka 
SC — 100 B.N.Devaraj 


Under Secretary to Government (1/0) 
Home Department (Police Expenditure) 





೧೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 





HEALTH AND FAMILY WELFARE SECRETARIAT 
NOTIFICATION 
No. HFW 126 CGE 2016 BENGALURU, DATED: 26.07.2016. 
It has come to the notice of the Karnataka Government that Electronic Nicotine Delivery Systems (ENDS) commonly known as 
‘E-Cigarettes’ or by such other names have begun to create substantial health concerns owing to such products containing 


chemical/drugs such as Nicotine combined with propylene glycol. Nicotine is known to cause substantial and adverse health effects in 
human beings. 


Nicotine is a chemical substance. It is addiction forming and is also known to demonstrate the effect of a ‘poison’ under the 
relevant statutes. Use of this substance is known to cause heart disease and respiratory disease in human beings, among other 
adverse health effects. Besides being addiction forming, it may even lead to death in certain circumstances. 


The Food Safety and Standars Act, 2006 prohibits the use of certain ingredients as food. Nicotine is one such prohibited article 
of food under this statute. Under the Drugs and Cosmetics Act, 1940, Nicotine is permitted for the limited purpose of being used as an 
aid for de-addiction in certain therapies, in the form of gum/lozenge of 2mg or 4 mg potency or a Nicotine Transdermal Therapeutic 
Patch. [Drugs and Cosmetic Rules, 1945 read with Schedule K, Item No. 33] 


The Government of Karnataka is concerned that the said Electronic Nicotine Delivery Systems (ENDS) or E-cigarettes and such 
other nicotine delivery products more than 2 mg or 4 mg and other than gum/lozenge form are being freely marketed, distributed and 
sold without due regard to the aforesaid Acts and Rules and in the absence of a provision for issue of valid licence from the appropriate 
authority. 


As indicated above, the use of Nicotine in food products and consumption of such food products is already prohibited under the 
Food Safety and Standards Act, 2006 [Notification No. F.No.2-15015/13/2010, dated: 01.08.2011 and paras 2, 3, 4 of Food Safety and 
Standards (Prohibition and Restriction on Sales] Regulation, 2011]. Also, the use of Nicotine is permitted only in a limited form for 
certain de-addiction purpose under the Drugs and Cosmetics Act, 1940. A combined reading of these statutes would indicate that the 
marketing, distribution or sale of the said E-cigarettes would contravene the law governing the use of nicotine products and 


formulations. 


Therefore, in exercise of its executive power to enforce the applicable health regulations and statutes in its territory, the 
Government of Karnataka hereby expresses and affirms the prohibition on sale (including sales over the Internet or other such means), 
manufacture, distribution, trade or advertisement of Electronic Nicotine Delivery Systems (ENDS) commonly known as E-cigarettes in 
whole or in part, in any shape or size of cartridges containing Nicotine, in the interest of public health and welfare except with an 
appropriate and a specific licence duly obtained under the law for the time being in force. 

P.R. 744 By Order and in the name of the Governor of Karnataka 
S.C. - 500 B.N.SRINIVASAIAH 
Deputy Secretary to Government-2 (1/0) 


Health and Family Welfare Department 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಓ 56 ಸಿಎನ್‌ಎಸ್‌ 2016 ಬೆಂಗಳೂರು, ದಿನಾಂಕ : 10-08-2016 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌, ರಾಯಚೂರು ಇದರ ಆಡಳಿತ ಮಂಡಳಿಗೆ ಶ್ರೀ ರಾಘವೇ೦ದ್ರಚಾರ್‌, 
ಬಿನ್‌ ಸ್ವಾಮೀರಾಚಾರ್‌ ಜೋಷಿ, ಗುನ್ನಾಳ ಗ್ರಾಮ, ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ, ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿದೆ. 
P.R. 745 ಕೆ.ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 


ಸಹಕಾರ ಇಲಾಖೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೦೭ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 90 ಆರ್‌ಜಿಯು 2016 (2) ಬೆ೦ಗಳೂರು, ದಿನಾಂಕ : 29-04-2016 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 90 ಆರ್‌ಜಿಯು 2014(2), ದಿನಾ೦ಕ: 07.04.2016ರ ಕ್ರಮ ಸಂಖ್ಯೆ. 01ರಲ್ಲಿ ಡಾ: ನಾರಾಯಣಸ್ವಾಮಿ 
ಬಿನ್‌ ಶ್ರೀ ದೊಡ್ಡಪ್ಪಯ್ಯ, ಪಡಗೂರು, ಕೋಲಾರ ತಾಲ್ಲೂಕು ಮತ್ತು ಜಿಲ್ಲೆ ಇವರನ್ನು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ, 
ಬೆಂಗಳೂರು ಈ ಸಂಸ್ಥೆಯ ಆಡಳಿತ ಮಂಡಳಿಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿರುವುದನ್ನು ರದ್ದುಪಡಿಸಿ, ಸದರಿಯವರ ಬದಲಿಗೆ 
ಡಾ: ಶ್ರೀನಿವಾಸ್‌ ಬಿನ್‌ ಲೇಟ್‌ ರಾಮಯ್ಯ, ಚಿಂತಾಮಣಿ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರನ್ನು ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸದರಿ ಸಂಸ್ಥೆಯ ಆಡಳಿತ ಮಂಡಳಿಯ ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ ಆದೇಶಿಸಿದೆ. 


P.R. 746 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


S.C.-25 ಕೆ.ಎಸ್‌.ಜಗದೀಶ್‌ರೆಡ್ಡಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 479 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 24.06.2016. 


ಕರ್ನಾಟಕ ಉಚ್ಛ ನ್ಯಾಯಾಲಯದ ಗ್ರಂಥಾಲಯದಲ್ಲಿ ₹. 122.00 ಲಕ್ಷಗಳ ವೆಚ್ಚದಲ್ಲಿ ಕ್ಯಾಟ್‌ವಾಕ್‌ಗಳನ್ನು ಮತ್ತು ಸ್ಟೇರ್‌ಕೇಸ್‌ಗಳನ್ನು 
ಅಳವಡಿಸುವ ಕಾಮಗಾರಿಗಳನ್ನು ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 


ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 


ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧೧-686 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 


ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 486 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 23.06.2016. 


6510೧ Services ಅನುಷ್ಠಾನಕ್ಕೆ ಅವಶ್ಯಕ Application Service Provider (ASP) ಸೇವೆಯನ್ನು ಕೇಂದ್ರ ಸರ್ಕಾರದ ಅಂಗ ಸಂಸ್ಥೆಯಾದ 
C-DAC, Pune, ಈ ಸಂಸ್ಥೆಯ ವತಿಯಿಂದ ₹22.25 ಲಕ್ಷಗಳ ವೆಚ್ಚದಲ್ಲಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿ.ಆ.ಸು.ಇ (ಇ-ಆಡಳಿತ) ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ದು 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ.ಆ.ಸು.ಇ (ಇ-ಆಡಳಿತ) ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧೧-687 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 


ಕೆ.ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 502 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 23.06.2016. 


ಮದ್ಯದ ಬಾಟಲಿಗಳ ಮೇಲೆ ಅಂಟಿಸುವ ಅಬಕಾರಿ ಭದ್ರತಾ ಚೀಟಿಗಳನ್ನು ಅಬಕಾರಿ ಇಲಾಖೆಯ ಅಗತ್ಯಕ್ಕೆ ಅನುಗುಣವಾಗಿ ಮುದ್ರಿಸಿ ಸರಬರಾಜು 
ಮಾಡುವ ಕಾರ್ಯವನ್ನು ದಿನಾಂಕ: 01.07.2016 ರಿಂದ ಆರು ತಿಂಗಳ ಅವಧಿಗೆ ನೇರವಾಗಿ ಮೆ:!1೦ಗ ಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ 


ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಅಬಕಾರಿ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೧೫೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 





ಉತ್ತಮ ಗುಣಮಟ್ಟದ ಅಬಕಾರಿ ಭದ್ರತಾ ಚೀಟಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಅಬಕಾರಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 
೧೯-688 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 477 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 09.06.2016. 


ದಿನಾಂಕ: 12.06.2016 ರಂದು ರಾಜ್ಯಮಟ್ಟದ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ₹45.00 ಲಕ್ಷಗಳ ವೆಚ್ಚದಲ್ಲಿ 
ಮೆ:MC&A ಸಂಸ್ಥೆಯ ವತಿಯಿಂದ ಆಯೋಜಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕಾರ್ಮಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕಾರ್ಮಿಕ ಇಲಾಖೆಯು ಧೃಡಪಡಿಸಿಕೊಳ್ಳುವುದು. 
PR-689 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 384 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 30.05.2016. 
ಶ್ರೀ ಹೆಚ್‌.ಡಿ.ದೇವಗೌಡ, ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳು ಹಾಗೂ ಹಾಸನ ಲೋಕಸಭಾ ಸದಸ್ಯರು, ಇವರಿಗೆ ಹೊಸ ಕಾರನ್ನು ಒದಗಿಸುವ 
ಸಲುವಾಗಿ ಟೋಯೋಟಾ ಫಾರ್ಚುನರ್‌ 3.0 ಎಲ್‌ 4 ಡಬ್ಬ್ಯೂಡಿ ಎಂಟಿ ಕಾರನ್ನು ₹ 26,96,336/-ಗಳ ವೆಚ್ಚದಲ್ಲಿ ನೇರವಾಗಿ ಟಯೋಟಾ ಕಂಪನಿಯಿಂದ 
ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4 (ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಸಿ.ಆ.ಸು ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ವಾಹನವನ್ನು ಸಮ೦ಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ.ಆ.ಸು ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧೧-690 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 


ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆಇ 287 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 26.05.2016. 
ಈ ಹಿಂದೆ ಹೊರಡಿಸಿರುವ ಅಧಿಸೂಚನೆ ಸಂ:ಆಇ 224 ವೆಚ್ಚ-12/2016, ದಿನಾಂಕ: 28.03.2016 ರಲ್ಲಿನ ಷರತ್ತು (3) ರಲ್ಲಿ ತಿಳಿಸಿರುವ 


“Administrative Department should also satisfy itself regarding the reasonableness of rates by comparing with market rates and rates 
available with A.D. from rate contracts/tenders for the same drugs” ಎಂಬುದರ ಬದಲಿಗೆ “ಉತ್ತಮ ಗುಣಮಟ್ಟದ ಔಷಧಿಗಳನ್ನು ಸಮಂಜಸ 
ದರದಲ್ಲಿ ಸಂಗ್ರಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ದೃಢಿಪಡಿಸಿಕೊಳ್ಳುವುದು” ಎಂದು ತಿದ್ದುಪಡಿ ಮಾಡಿ ದಿನಾಂಕ:28.03.2016 
ರಿಂದಲೇ ಜಾರಿಗೆ ಬರುವಂತೆ ಓದಿಕೊಳ್ಳತಕ್ಕದ್ದು. 

PR-691 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

50-25 ಕೆ.ನಂದಕುಮಾರ್‌, 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೦೯ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 359 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 26.05.2016. 


ಕರ್ನಾಟಕ ರಾಜ್ಯದ ಸರ್ಕಾರಿ ಇಲಾಖೆಗಳು, ಸಂಸ್ಥೆಗಳು ಮೆ:ಮೈಸೂರು ಪೆಯಿಂಟ್ಸ್‌ ಅಂಡ್‌ ವಾರ್ನಿಷ್‌ ಲ್ಲಿ ಸಂಸ್ಥೆಯಿಂದ ಅವಶ್ಯಕವಿರುವ 
Paints & Varnish ಗಳನ್ನು 2016-17ನೇ ಸಾಲಿಗೆ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ 78೩/15 & Varnish ಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು 
ಧೃಡಪಡಿಸಿಕೊಳ್ಳುವುದು. 
೧೧-692 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 413 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 23.05.2016. 


ಮೆಘಾಸಿಟಿ ಪೊಲೀಸಿ೦ಗ್‌ ಯೋಜನೆಯಡಿ innova 2.5G(E4) Package : 7 Seater ನ 100 ಹೊಸ ವಾಹನಗಳನ್ನು ಟೋಯೋಟಾ 
ಕಿರ್ಲೋಸ್ಕರ್‌ ಮೋಟಾರು ಕಂಪನಿ ಲಿ. ನಿಂದ ಪ್ರತಿ ಒಂದು ವಾಹನಕ್ಕೆ ₹ 10,49,351 ರಂತೆ, 100 ವಾಹನಗಳನ್ನು ಒಟ್ಟಾರೆ ₹. 10,49,35,200/- ಗಳ 
ವೆಚ್ಚದಲ್ಲಿ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲ೦ 4(ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ವಾಹನಗಳನ್ನು ಸಮ೦ಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧೧-693 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 383 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 21.05.2016. 


ಕರ್ನಾಟಕ ರಾಜ್ಯದಲ್ಲಿನ 12 "ಸಿ' ಗುಂಪಿನ ಗಣಿಗುತ್ತಿಗೆಗಳಲ್ಲಿ 3ನೇ ಹಂತದ ಅದಿರು ನಿಕ್ಷೇಪ ಅಂದಾಜಿಸುವ ಕಾರ್ಯವನ್ನು ಮಿನರಲ್‌ 
ಎಕ್ಸ್‌ಪ್ಲೋರೇಷನ್‌ ಕಾರ್ಪೋರೇಷನ್‌ ಲಿಮಿಟೆಡ್‌ (ಎಂ.ಇ.ಸಿ.ಎಲ್‌) ಸಂಸ್ಥೆಗೆ ₹42.90 ಕೋಟಗಳ ವೆಚ್ಚದಲ್ಲಿ ವಹಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧೧-694 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 380 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 18.05.2016. 
ದಕ್ಷಿಣ ಕನ್ನಡ ಜಿಲ್ಲೆ, ಕುಡುಪು ಶ್ರೀ ಅನ೦ತ ಪದ್ಮನಾಭ ದೇವಾಲಯದ ಸುತ್ತು ಪೌಳಿ ನಿರ್ಮಾಣ ಮಾಡುವ ಕಾಮಗಾರಿಯನ್ನು ದಕ್ಷಿಣ ಕನ್ನಡ 
ಜಿಲ್ಲಾ ನಿರ್ಮಿತಿ ಕೇಂದ್ರಕ್ಕೆ ₹398.00 ಲಕ್ಷಗಳ ವೆಚ್ಚದಲ್ಲಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 
4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕಂದಾಯ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೧೫೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 





ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮ೦ಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕಂದಾಯ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧೧-695 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 


ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 369 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 21.05.2016. 
ರಾಜ್ಯದ ಖಜಾನೆ ಇಲಾಖೆಯಲ್ಲಿನ ಗಣಕಯಂತ್ರಗಳಿಗೆ ಅವಶ್ಯವಿರುವ Kaspersky Antivirus ತಂತ್ರಾಂಶವನ್ನು ಮೆ:ಏಷಿಯಾ ಡೇಟಾ 
ಸಂಸ್ಥೆಯಿಂದ ನಿಂದ ₹3,32,640.00 ಗಳ ವೆಚ್ಚದಲ್ಲಿ ಒಂದು ವರ್ಷದ ಅವಧಿಗೆ ಅಳವಡಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಖಜಾನೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ತಂತ್ರಾಂಶವನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಖಜಾನೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧೯-696 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 389 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 18.05.2016. 
ಖಜಾನೆ-॥ ಯೋಜನೆಯ ಅನುಷ್ಠಾನಕ್ಕೆ ಸಹಾಯವಾಗಲು ಈ ಕೆಳಕಂಡ ಸಮಾಲೋಚಕರ ಸೇವೆಯನ್ನು ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲ೦ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಖಜಾನೆ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
1) ಶ್ರೀ ಅಶೋಕ ಎಸ್‌.ಜೀವರಗಿ, ನಿವೃತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಇವರ ಸೇವೆಯನ್ನು ಮಾಸಿಕ ₹68,000/-ಗಳ ಸಮಾಲೋಚನಾ 
ಶುಲ್ಕದಲ್ಲಿ ದಿನಾಂಕ: 20.05.2016 ರಿಂದ ಒಂದು ವರ್ಷದ ಅವಧಿಗೆ, ಹಾಗೂ 
2) ಶ್ರೀ.ವಿ.ಆರ್‌.ಮೂರ್ತಿ, tired senior Manager of Nationalised Bank, ಇವರ ಸೇವೆಯನ್ನು ಮಾಸಿಕ ₹44,000/-ಗಳ 
ಸಮಾಲೋಚನ ಶುಲ್ಕದಲ್ಲಿ ದಿನಾಂಕ: 01.05.2016 ರಿಂದ ಒಂದು ವರ್ಷದ ಅವಧಿಗೆ. 
PR-697 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
SC-25 ಕೆ. ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 308 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 17.05.2016. 
ಶ್ರೀ ಪ್ರಭಾಕರ್‌ ದಾಸ್‌ ಮಹಾಲೆ, 7016. Principal Director of Audit, ಇವರ ಸೇವೆಯನ್ನು ಮಾಸಿಕ ₹50,000/- ಗಳ ಸಮಾಲೋಚನಾ 

ಶುಲ್ಕದಲ್ಲಿ ದಿನಾಂಕ: 01.05.2016 ರಿಂದ ಮುಂದಿನ 6 ತಿಂಗಳ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 

೧೧-698 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

50-25 ಕೆ.ನಂದಕುಮಾರ್‌, 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೧೧ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 320 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 27.04.2016. 

ಶ್ರೀ ಸಿ.ಏಕಾಂಬರ ನಾಯ್ಡು, ಪ್ರಧಾನ ವ್ಯವಸ್ಥಾಪಕರು, ಮೈಸೂರು ಮರ್ಚೆಂಟ್ಸ್‌ ಕೋ ಆಪರೇಟಿವ್‌ ಬ್ಯಾಂಕ್‌, ಮೈಸೂರು ಇವರ ಸೇವೆಯನ್ನು 
KMERC ಯಲ್ಲಿ ಮಾಸಿಕ ₹98,000/-ಗಳ ಸಮಾಲೋಚನಾ ಶುಲ್ಕದೊಂದಿಗೆ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


೧೧-609 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 


ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 259 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 20.04.2016. 
4ನೇ ಹಣಕಾಸು ಆಯೋಗಕ್ಕೆ ಶ್ರೀ ಕೆ.ಆರ್‌.ನಿರಂಜನ್‌, ನಿವೃತ್ತ ಐ.ಎ.ಎಸ್‌ ಅಧಿಕಾರಿ, ಇವರ ಸೇವೆಯನ್ನು ಮಾಸಿಕ ₹60,000/-ಗಳ ಮಾಸಿಕ 

ಸಮಾಲೋಚನಾ ಶುಲ್ಕದೊಂದಿಗೆ ಒಂದು ವರ್ಷದ ಅವಧಿಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ 
ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

೧೯-700 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

50-25 ಕೆ.ನಂದಕುಮಾರ್‌, 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 315 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 18.04.2016. 
NICSI ಯು ಭಾರತ ಸರ್ಕಾರದ ಸಂಸ್ಥೆಯಾಗಿದ್ದು. ಅದರ ಮೂಲಕ ring of manpower and travel expenses for development and 
Implementation support of WBCIS Software ನ್ನು ಒಂದು ವರ್ಷದ ಅವಧಿಗೆ ₹.10.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಪಡೆಯಲು ಕರ್ನಾಟಕ 


ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ತೋಟಗಾರಿಕೆ ಮತ್ತು ರೇಷ್ಮೆ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧೧-701 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 243 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 26.03.2016. 


ಕರ್ನಾಟಕ ವಿಧಾನ ಪರಿಷತ್ತಿನ ಪ್ರಾಂಗಣದಲ್ಲಿ ಕಾರ್ಯ ನಿರ್ವಹಿಸುವ ಮೇಜಿನ ಅಧಿಕಾರಿಗಳಿಗೆ 2015-17ನೇ ಸಾಲಿಗೆ ಒಟ್ಟು ₹.10,85,218/- 
ಗಳ ವೆಚ್ಚದಲ್ಲಿ ಸಮವಸ್ತಗಳನ್ನು ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೧೫೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 





ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯವು 
ದೃಢಪಡಿಸಿಕೊಳ್ಳುವುದು. 
೧೧-702 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 248 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 26.03.2016. 


ಮಾನ್ಯ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಕೇಂದ್ರ ಸಚಿವರು ದಿ: 28-03-2016 ಮತ್ತು 29-03-2016ರಂದು ಕರ್ನಾಟಕಕ್ಕೆ ಪ್ರಯಾಣ ಕೈಗೊಳ್ಳಲು 
ಮೆ:ಜಿಎಂಪಿ ಚಾರ್ಟರ್ಸ್‌ ಬೆ೦ಗಳೂರು, ಈ ಸ೦ಸ್ಥೆಯ ಮೂಲಕ ಹೆಲಿಕಾಪ್ಟರ್‌ ಸೇವೆಯನ್ನು ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 
೧೧-703 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 262 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 28.03.2016. 


ಮಾನ್ಯ ಅಬಕಾರಿ ಮತ್ತು ಮುಜರಾಯಿ ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರ ಉಪಯೋಗಕ್ಕಾಗಿ ಟಯೋಟಾ ಫಾರ್ಚುನರ್‌ 
3.0೬ 4 WD MT. ಕಾರನ್ನು ₹.25,93,776.00ಗಳ ವೆಚ್ಚದಲ್ಲಿ Toyota Kirloskar Company ಯಿಂದ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 
೧೧-704 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 199 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 17.03.2016. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಅವಶ್ಯಕವಿರುವ ಈ ಕೆಳಕಂಡ ಔಷಧಿಗಳನ್ನು ಮೆ:HLL Life Care Lid., (A Gol Enterprise) 
ನಿಂದ ಒಂದು ವರ್ಷದ ಅವಧಿಗೆ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) 
ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


1) Iron & Folic Acid Tablets (Large)- ₹.29/- + VAT 5.5% for 100 tablets. 
2) lron& Folic Acid Tablets (small)- ₹.22/- + VAT 5.5% for 100 tablets. 
3) Ferrous Sulphate Floic Acid Tablet - 45mg - ¥.18/- + VAT 5.5% for 100 tablets. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೧೩ 





ಉತ್ತಮ ಗುಣಮಟ್ಟದ ಔಷಧಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 
೧೧-705 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 133 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 15.03.2016. 
ತುಮಕೂರು ಜಿಲ್ಲಾ ಪಂಚಾಯತ್‌ ಕಛೇರಿಗೆ ಒಬ್ಬ ನಿವೃತ್ತ ಸರ್ಕಾರಿ ಅಧಿಕಾರಿ ಸೇವೆಯನ್ನು ಮಾಸಿಕ ₹.20,000/- ಗಳ ಸಮಾಲೋಚನಾ 
ಶುಲ್ಕದೊಂದಿಗೆ ಒಂದು ವರ್ಷದ ಅವಧಿಗೆ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 
4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 
೧೧-706 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 143 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 15.03.2016. 
ಶ್ರೀಮತಿ ವಿನುತಾ ಟಿ.ಸಿ, ಸಂಶೋಧನಾ ಸಲಹೆಗಾರರು, ಇವರ ಸೇವೆಯನ್ನು ವಿತ್ತೀಯ ಕಾರ್ಯನೀತಿ ಸಂಸ್ಥೆಗೆ ಸಮಾಲೋಚಕರನ್ನಾಗಿ 
ದಿನಾಂಕ:15.02.2016 ರಿಂದ ಒಂದು ವರ್ಷದ ಅವಧಿಗೆ ಮಾಸಿಕ ₹.40,000/- ಗಳ ಸಮಾಲೋಚನಾ ಶುಲ್ಕದಲ್ಲಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೧೧-707 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 115 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 14.03.2016. 


ಸಾರಿಗೆ ಇಲಾಖೆಗೆ ಸಂಬ೦ಧಿಸಿದ ವಾಹನ ಚಾಲನಾ ಪರೀಕ್ಷಾಪಥ, ಚಾಲಕರ ತರಬೇತಿ ಕೇಂದ್ರ ವಾಹನ ತಪಾಸಣಾ ಮತ್ತು ಪ್ರಮಾಣೀಕರಣ 
ಕೇಂದ್ರಗಳನ್ನು ಸ್ಥಾಪಿಸುವ ಕಾಮಗಾರಿಗಳನ್ನು ರಾಜ್ಯದ 4 ಸಾರಿಗೆ ನಿಗಮಗಳಾದ (58770, 81/70, NEKRTC ಮತ್ತು NWKRTCNYಳY ಮೂಲಕ ನೇರವಾಗಿ 
ಅನುಷ್ಠಾನಗೊಳಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ಒಂದು ವರ್ಷದ ಅವಧಿಗೆ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಸಾರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
PR-708 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


೧೫೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 204 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 11.03.2016. 


2015-16ನೇ ಸಾಲಿನ ಅಂತರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ₹.60.00 ಲಕ್ಷಗಳ ವೆಚ್ಚದಲ್ಲಿ ಮೆ:!/೦&% ಸಂಸ್ಥೆಯ ವತಿಯಿಂದ 
ನೇರವಾಗಿ ಆಯೋಜಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 


ದೃಢಪಡಿಸಿಕೊಳ್ಳುವುದು. 


೧೧-709 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 176 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 15.03.2016. 
ಹೊಸಕೋಟೆ ತಾಲ್ಲೂಕಿನ ಹ೦ದೇನಹಳ್ಳಿಯಲ್ಲಿ ಟ್ಯಾಂಕ್‌ ಟ್ರಕ್‌ ಕ್ಯಾಲಿಬ್ರೇಷನ್‌ ಘಟಕ ಕಂ ಪ್ರಯೋಗ ಶಾಲೆ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು 
₹1.00 ಕೋಟಿಗಳ ವೆಚ್ಚದಲ್ಲಿ ಇಂಡಿಯನ್‌ ಆಯಿಲ್‌ ಕಾರ್ಪೋರೇಷನ್‌ ವತಿಯಿಂದ ನೇರವಾಗಿ ನಿರ್ಮಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 


ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


PR-710 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 142 ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 15.03.2016. 
ಬೆಂಗಳೂರು ಮಹಾನಗರ ಪಾಲಿಕೆಯ ಪೂರ್ವ, ದಕ್ಷಿಣ, ಬೊಮ್ಮನಹಳ್ಳಿ ರಾಜರಾಜೇಶ್ವರಿನಗರ, ಯಲಹಂಕ ಮತ್ತು ಮಹದೇವಪುರ 
ವಲಯಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆಯನ್ನು ಸೇವಾದಾರರಿಂದ ಪೌರಕಾರ್ಮಿಕರು ಮತ್ತು ವಾಹನಗಳನ್ನು ನಿಯೋಜಿಸಿಕೊಂಡು ಹಾಲಿ ಪಾವತಿಸುತ್ತಿರುವ 
ಗುತ್ತಿಗೆ ಮೊತ್ತ ಮೀರದಂತೆ ಮೂರು ತಿಂಗಳ ಅವಧಿಗೆ ಕಾರ್ಯನಿರ್ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ- 
1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧೯-711 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 116, ವೆಚ್ಚ 12/16, ಬೆ೦ಗಳೂರು, ದಿನಾಂಕ: 15.03.2016. 
2016-17ನೇ ಸಾಲಿಗೆ ಅವಶ್ಯವಿರುವ Il KV Switchgear ಗಳನ್ನು M/s.The Mysuru Electrical Industries Ltd., (MEI) ನಿಂದ ನೇರವಾಗಿ 


ಸಂಗ್ರಹಣೆ ಮಾಡಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೧೫ 





ಉತ್ತಮ ಗುಣಮಟ್ಟದ Swear ಗಳನ್ನು ಸಮಂಜಸ ದರದಲ್ಲಿ ಸಂಗ್ರ 
೧೧-712 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 


ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 147, ವೆಚ್ಚ 12/16, ಬೆಂಗಳೂರು, ದಿನಾಂಕ: 15.03.2016. 
ಆರ್ಥಿಕ ಇಲಾಖೆಯ ಗಣಕ ಕೋಶದಲ್ಲಿ ಹಿರಿಯ ಪ್ರೋಗ್ರಾಮರ್‌ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಪಿ.ರಾಜೇಂದ್ರ ಮತ್ತು 
ಶ್ರೀ ಬಿ.ಆರ್‌.ಯೋಗೀಶ್‌ ಪ್ರೋಗ್ರಾಮರ್‌ ಇವರ ಸೇವೆಯನ್ನು ದಿನಾಂಕ: 01.03.2016 ರಿಂದ ಒಂದು ವರ್ಷದ ಅವಧಿಗೆ ಕ್ರಮವಾಗಿ ಮಾಸಿಕ ₹.50500/- 
ಮತ್ತು ₹.44250/- ಗಳ ಸಮಾಲೋಚನಾ ಶುಲ್ಕದಲ್ಲಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 


4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಗ್ರಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


೧೧-713 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-25 ಕೆ.ನಂದಕುಮಾರ್‌, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ.ಲೋಕೋಪಯೋಗಿ ಆರ್ಥಿಕ ಕೋಶ) 


REVENUE SECRETARIAT 
NOTIFICATION 
NO. RD 123 BHUDASA 2014, BENGALURU, DATED 20-06-2016. 


The Department of Land Resources, Government of India vide D.O. letter No. 28011/20/2011-LRD, dated: 16-06-2016 have 
informed that Bengaluru has been chosen by the Hon'ble Minister for Rural Development has the venue to conduct workshop on the 
Digital India Land Records Modernisation Programme (DILRMP). It is expected Hon'ble Minister for Rural development Sri Birender 
Singh would being attending early part of the meeting. The dignitaries attending the meeting will be Principal Secretary/ Secretary of 
Revenue Departments and IG (Registration) and Settlement Commissioners of all States and Union Territories along with DG, NIC, 
Surveyor General of India and Director of NRSC. The meeting will be presided by Shri Vijay Shankar Madan, Secretary, Department of 
Land Resources, Government of India. The workshop is to review the progress achieved thus far and to discuss the restructuring of the 
erstwhile National Land Record Modernisation Programme (NLRMP) in the light of its conversion to a 100% centrally funded 
programme. 


Government of Karnataka is here by pleased and accepts the honour to conduct the workshop in Bengaluru on 30" June 2016. In 
this regard Sri Mounish Moudgil, Commissioner, Survey Settlement and Land Records is being nominated as the Nodal officer from the 
State Government to oversee the conduct of the workship. The Nodal officer in concurrence with Government of Karnataka has to select 
a suitable venue, make necessary arrangement for accommodation and transport facility for the delegates. 


The Nodal officer shall co-ordinate with the Department of Land Resources, Government of India with regards to the conduct of 
the workshop. 


By Order and in the name of the Governor of Karnataka 
P.R.513 C. Puttananjaiah 
S.C.100 Under Secretary to Government, 
Revenue Department 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 333 ಬೆಂರೂಪ್ರಾ 2015, ಬೆಂಗಳೂರು, ದಿನಾಂಕ: 08-06-2016 

ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 15(6) ಮತ್ತು 17(6)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ, 
ಬೆಂಗಳೂರು ಇವರನ್ನು ಸದರಿ ಕಲಂ ಅಡಿಯಲ್ಲಿ ಸಲ್ಲಿಸುವ ಮೇಲ್ಮನವಿಗಳನ್ನು ಇತ್ಯರ್ಥಗೊಳಿಸಲು ಮೇಲ್ಮನವಿ ಪ್ರಾಧಿಕಾರ ಎಂದು ನಿಗಧಿಪಡಿಸಿ 
ಆದೇಶಿಸಲಾಗಿದೆ. 
P.R.514 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
SC-100 ನಾಗರಾಜ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ. 


೧೫೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಳ 215 ಎ೦ಆರ್‌ಆ 2016, ಬೆಂಗಳೂರು, ದಿನಾಂಕ: 22-06-2016 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 18(2) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಎಂ. ಜೈಕುಮಾರ್‌ ಬಿನ್‌ ಮುನಿವೆಂಕಟಯ್ಯ, ನಂ. 353, 4ನೇ ಮುಖ್ಯ ರಸ್ತೆ, ಕೆಂಗೇರಿ ಉಪನಗರ, 


ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೆಂಗಳೂರು ಯಶವಂತಪುರ ಕೃಷಿ ಉತ್ಪನ್ನ ಮಾಡುಕಟ್ಟೆ 
ಸಮಿತಿಗೆ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


೧.೧.೮೦15 ಎಲ್‌.ಸಿ. ಬಸವರಾಜು 
50-30 ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಹಕಾರ ಇಲಾಖೆ. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಳಿ 340 ಪಿಎಂಎಸ್‌ 2015, ಬೆಂಗಳೂರು, ದಿನಾಂಕ: 28-06-2016 


1872ರ ಭಾರತೀಯ ಕ್ರಿಶ್ಚಿಯನ್‌ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್‌ 
ವಿವಾಹ (ಕರ್ನಾಟಕ) ನಿಯಮಗಳು 1961 ರಂತೆ Si ೦. Benjamin, Elim New Brethren Assembly Trust (೧) Opp. J.S.S. Women's College, 
Kollegal -571 440 ಇವರನ್ನು ಚಾಮರಾಜನಗರ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯ್ದೆಯಡಿಯ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಕಿಶ್ಚಿಯನ್‌ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು ನೀಡಿದೆ. 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೇರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು (Inspector General of registration and Commissioner for Stamps in 
Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R.516 ವಿ. ಸುಶೀಲ 
50-25 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ, 
(ರಹದಾರಿ ಮತ್ತು ವಿದೇಶಿಯರು) 


HOME SECRETARIAT 
NOTIFICATION 
No. ACS/Home/16/CDR /2014, BENGALURU, DATED 22-06-2016. 


In exercise of the powers vested under Rule 2(d) and 4 of The Information Technology (Procedure and Safeguards for 
Interception, Monitoring and Decryption of Information) Rule, 2009, the Government of Karnataka, in its notification dated 26-06-2014 
had authorised certain officers of the Karnataka Forest Department to receive Call Detail Records (CDR) from the Telecom Service 
Providers while discharging their duties under The Karnataka Forest Act 1963 and Wildlife Protection Act, 1972, for a period of six 
months from the date of issue and thereafter for another Six months upto upon 30-06-2016. 


The said authorisation is further extended with the following amendments: 


(i) The following officers of the Karnataka Forest Department are authorized to receive Call Detail Recors (CDR), Subscriber 
Detail Record (SDR) Dumps, Tower Locations and Tower Dumps on monthly basis from the Telecom Service 
Providers while discharging their duties under The Karnataka Forest Act 1963 and Wildlife Protection Act, 1972. 

















Sl. Designation of the Officer NIC Mail ID 

No. 

01 APCCF (WL) apccfwl@aranya.gov.in. 
02 CF & Director, BRT, TR dcfwichm@aranya.gov.in 
03 CF & Director RGNP Hunsur dcfhnswl@aranya.gov.in 
04 CCF (HQ) ccthq@aranya.gov.in 

















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೧೭ 





(11) This authorisation is valid for the period between 01/07/2016 to 30/06/2017. 


By Order and in the name of the Governor of Karnataka 
P.R.517 D. SUGUNA 
S.C.150 Under Secretary to Government, 
Home Department (Crimes) 


ಜಲಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸನೀಇ 13 ಅಜಅ 2013, (೧-1) ಬೆ೦ಗಳೂರು, ದಿನಾಂಕ: 09-06-2016 
ಸಣ್ಣ ನೀರಾವರಿ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಸನೀಇ 13 ಅಜಅ 2011 ದಿನಾಂಕ: 07-04-2016ರಲ್ಲಿ ಕರ್ನಾಟಕ ಅಂತರ್ಜಲ ಪ್ರಾಧಿಕಾರ, 
ಬೆಂಗಳೂರು ಇಲ್ಲಿಗೆ ಅಧಿಕಾರೇತರ ನಿರ್ದೇಶಕ/ಸದಸ್ಯರನ್ನು ನಾಮ ನಿರ್ದೇಶನ ಮಾಡಿ ಹೊರಡಿಸಿರುವ ಆದೇಶದಲ್ಲಿ, ಕ್ರಸಂಖ್ಯೆ7, 8 ಮತ್ತು 9 ರಲ್ಲಿರುವ 


ಸದಸ್ಯರನ್ನು ವಿಶೇಷ ಆಹ್ವಾನಿತರು (Special Invitees) ಎ೦ದು ಈ ಕೆಳಕಂಡಂತೆ ಮಾರ್ಪಡಿಸಿ, ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 





ಕ್ರ ಸಂ. ಹಸರು ಷರಾ 





ಶ್ರೀ ಎಂ. ರವಿ, 
1 ಬಿನ್‌ ಶ್ರೀ ಎಂ. ಮುನಿಸ್ವಾಮಿ ಸದಸರು 
ಮುಧುರಾನಗರ, 3ನೇ ಹಂತ, 

ಬೆಂಗಳೂರು-560 087 ಬೆಂಗಳೂರು ನಗರ ಜಿಲ್ಲೆ 
ಶ್ರೀ ಮಂಜುನಾಥ 

2 | ಬಿನ್‌ ಶ್ರೀ ಬಸಪ್ಪ ಕಮೃತ್ರಹಳ್ಳಿ ಗ್ರಾಮ ಮತ್ತು ಸದಸ್ಯರು 
ಅಂಚೆ ಹರಪನಹಳ್ಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ 
ಶ್ರೀಮತಿ ರೂಪಾ ಆರ್‌. 

3 ಕೋಂ ಶ್ರೀ ಶೈಲವಾಸನ್‌, ದಾಸರ ಹೋಸಳ್ಳಿ ಸದಸರು 
ಪೋಸ್ಟ್‌ ಬಂಗಾರಪೇಟೆ ತಾಲ್ಲೂಕು, 
ಕೋಲಾರ ಜಿಲ್ಲೆ 

ಶ್ರೀ ಪ್ರಭುರಾಜ 

4 ಬಿನ್‌ ಶ್ರೀ ಮನೋಹರ ಸ್ವಾಮಿ ಸದಸರು 
ಸಿಂಧನೂರು ಟೌನ್‌, ಸಿಂಧನೂರು ತಾಲ್ಲೂಕು 
ರಾಯಚೂರು ಜಿಲ್ಲೆ 

ಶ್ರೀ ಅಪ್ರಾಭ್‌ ಅಹ್ಮದ್‌ 

5 ಕೆ.ಆರ್‌. ಬಡಾವಣೆ, ತುಮಕೂರು, ಸದಸ್ಯರು 
ತುಮಕೂರು ತಾಲ್ಲೂಕು ಮತ್ತು ಜಿಲ್ಲೆ 


ಶ್ರೀ ಎ. ಆನಂದ್‌ 
6 ಬಿನ್‌ ಶ್ರೀ ಅರಸಪ್ಪ, ನಂ.03, ಡಿ.ವಿ.ಜಿ. ರಸ್ತೆ ಗಾಂಧಿ ಸದಸ್ಯರು 
ಬಜಾರ್‌, ಬಸವನಗುಡಿ, ಬೆಂಗಳೂರು 560004 
ಶ್ರೀ ಸೈಯದ್‌ ವಲಿವುಲ್ಲಾ ಷಾಖಾದ್ರಿ, ಡಿ.ಎಸ್‌. 

7 | ಬಿನ್‌ ಶ್ರೀ ಸೈಯದ್‌ ಸರ್ಮದ್‌ ಹುಸೇನ್‌ ಡಿ.ಕೆ. ಸು ಬಸ ಸು 
ಹೊಸಪೇಟೆ, ಚಿತ್ರದುರ್ಗ 
ಶ್ರೀ ಶರವಣನ್‌, ಜೆ 

8 | 4ನೇ ಮೈನ್‌, ಶ್ರೀರಾಮಪುರಂ, ಬೆಂಗಳೂರು, ವೀ ಅಹ್ಮಾತರು 
ಬೆ೦ಗಳೂರು ನಗರ ಜಿಲ್ಲೆ 

ಶ್ರೀ ಮುತ್ತಪ್ಪ ವಾಯ್‌ ಮುಳ್ಳೂರು 
9 | ಸಾ: ಹೊವಿನಹಳ್ಳಿ, ಹುನಗುಂದ ತಾಲ್ಲೂಕು ವಶೇಷ ಅಹ್ಮತರು 
ಬಾಗಲಕೋಟೆ ಜಿಲ್ಲೆ 









































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧.5೮18 ಬಿ.ಎನ್‌. ಪಾಟೀಲ 
50-25 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲಸಂಪನ್ಮೂಲ ಇಲಾಖೆ, (ಸಣ್ಣ ನೀರಾವರಿ) 


೧೫೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಕು 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಅಪಜೀ 58 ಅಅಸೇ 2014, ಬೆ೦ಗಳೂರು, ದಿನಾಂಕ: 13-06-2016 


ದಿನಾಂಕ: 26-11-2015 ರ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ಅಪಜೀ 58 ಅಅಸೇ 2014 ರಲ್ಲಿನ ಕೆಳಕಂಡ ಮಾಹಿತಿಯನ್ನು ಕೆಳಕಂಡಂತೆ 
ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳುವುದು. 
































ಸಟ ನಮೂದಿಸಿತುವ ಅಧಿಸೂಚನೆಯಲ್ಲಿ | ರಡ ತಿದ್ದುಪಡಿಯಂತೆ 
ಕ್ರಸಂ. ನಮೂದಿಸಿರುವ ಈ 
ಡಿ ಮಾಹಿತಿಯ ಕ್ರಮ ಸಂಖ್ಯೆ ಮತ್ತು ದಿನಗೂಲಿ ಣು ಓದಿಕೊಳ್ಳುವುದು 
ನೌಕರರ ಹೆಸರು ಮಾಹಿತಿ 
1 2 3 4 
1 ಕಮ ಸಂಖ್ಯೆ 10 
ಶೆ ಅರಣ್ಣ ವೀಕ್ಷಕ ವಾಹನ ಚಾಲಕ 
ಎ. ಮಲಿಕ್‌ಸಾಬ್‌ ಬಿನ್‌ ಆಮೀನ್‌ ಸಾಬ್‌ ಸ್ಸ್‌ 
2 ಕ್ರಮ ಸಂಖ್ಯೆ: 67 
ಟಿ.ಹೆಚ್‌. ಮಾಧವ ಮೂರ್ತಿ ಬಿನ್‌ ಅರಣ್ಯ ವೀಕ್ಷಕ ಅಕ್ಷರಸ್ಥ ಸಹಾಯಕ 
ಟಿ.ಹೆಚ್‌. ಹಿರಿಯಣ್ಣಯ್ಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R.519 ಹೆಚ್‌.ಸಿ. ರಾಜೇಂದ್ರ ಕುಮಾರ್‌ 
SC-50 ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 


ಅರಣ್ಯ, ಪರಿಸರ ಮತು ಜೀವಿಶಾಸ ಇಲಾಖೆ. 
ದ ಮೆ 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 71 ಸಮನ್ಹಯ 2016, ಬೆಂಗಳೂರು, ದಿನಾಂಕ: 07-04-2016 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ (ಕೆ.ಪಿ.ಸಿ.ಎಲ್‌) ಇದರ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ನ ಆರ್ಟಿಕಲ್‌ 22 () ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ 


(ಕೆ.ಪಿ.ಸಿ.ಎಲ್‌.) ಬೆಂಗಳೂರು ಇದರ ಅಧಿಕಾರೇತರ ನಿರ್ದೇಶಕರನ್ನಾಗಿ ಈ ಕೆಳಕ೦ಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 





ಹೆಸರು ಮತ್ತು ವಿಳಾಸ 





1 ಶ್ರೀ ಬಸವರಾಜ ದೊಡ್ಡ ಬಸಪ್ಪ ಸವಣೂರು, 
ಪೋ: ಗುಡ್ಡ ಗುಡ್ಡಾಪುರ, ಮು ಗುಡ್ಡದ ಅನ್ನೇರಿ 


ರಾಣೆಬೆನ್ನೂರು ತಾಲ್ಲೂಕು, ಹಾವೇರಿ ಜಿಲ್ಲೆ 





2 ಶ್ರೀ ಆರ್‌. ಬಿ. ಪಾಟೀಲ್‌ (ವಕೀಲರು) 
ಹಂಡೇ ವಜ್ಜರ್‌, ಮುದ್ದೇಬಿಹಾಳ ತಾಲ್ಲೂಕು, 


ವಿಜಯಪುರ ಜಿಲ್ಲೆ 





3 | ಶ್ರೀ ಬಕ್ಕಪ್ಪ ಶೇರಿಕಾರ, 


ಬೀದರ್‌ ತಾಲ್ಲೂಕು, ಬೀದರ್‌ ಜಿಲ್ಲೆ. 





4 | ಶ್ರೀ ಮುನಿರಾಜು ಬಿನ್‌ ಶ್ರೀ ಚಿನ್ನಪ್ಪ, 











ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿಶ್ವನಾಥ ಪಿ. ಹಿರೇಮಠ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಇಂಧನ ಇಲಾಖೆ, 


P.R.523 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೧೯ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಇಎನ್‌ 72 ಸಮನ್ಹಯ 2016 (ಭಾ), ಬೆಂಗಳೂರು, ದಿನಾಂಕ: 25-06-2016 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಎನ್‌ 72 ಸಮನ್ವಯ 2016 ದಿನಾಂಕ: 07-04-2016ರಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತ, ಬೆ೦ಗಳೂರು ಇದರ ನಿರ್ದೇಶಕರ ಮಂಡಳಿಗೆ ಅಧಿಕಾರೇತರ ನಿರ್ದೇಶಕರುಗಳನ್ನು ನಾಮ ನಿರ್ದೇಶನ ಮಾಡಿ ಹೊರಡಿಸಿದ 
ಅಧಿಸೂಚನೆಯ ಕ್ರಮ ಸಂಖ್ಯೆ: (12)ರಲ್ಲಿರುವ ಶ್ರೀ ಸಿದ್ದರಾಮೇಗೌಡ, ಚಿನ್ನಂಬಳಿ, ನಂಜನಗೂಡು ತಾಲ್ಲೂಕು, ಮೈಸೂರು ಇವರನ್ನು ನಾಮ ನಿರ್ದೇಶನ 
ಮಾಡಿರುವುದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದು ಪಡಿಸಲಾಗಿದೆ. 


ಮುಂದುವರೆದು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಬೆ೦ಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ ಆರ್ಟಿಕಲ್‌ 51ಎ) ರಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಗೆ ಶ್ರೀ ಕೆ. ರಾಜು ಬಿನ್‌ ಶ್ರೀ ಕಾಳೇಗೌಡ, ಚಿನ್ನಂಬಳ್ಳಿ, 
ತಗಡೂರು ಅಂಚೆ, ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ ಇವರನ್ನು ಅಧಿಕಾರೇತರ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ, 


೧.೧.೮524 


ಇಂಧನ ಸಚಿವಾಲಯ 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಇಎನ್‌ 74 ಸಮನ್ವಯ 2016, ಬೆಂಗಳೂರು, ದಿನಾಂಕ: 24-06-2016 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಎನ್‌ 74 ಸಮನ್ವಯ 2016 ದಿನಾಂಕ: 24-05-2016ರ ಕ್ರಮ ಸಂಖ್ಯೆ; 1 ಮತ್ತು 2 ರಲ್ಲಿ ನಮೂದಿಸಿರುವ 
ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಕಲಬುರಗಿ ಇದರ ಅಧಿಕಾರೇತರ ನಿರ್ದೇಶಕರುಗಳ ಹೆಸರು ಮತ್ತು ವಿಳಾಸಗಳನ್ನು ಈ ಕೆಳಗಿನಂತೆ 
ತಿದ್ದುಪಡಿ ಮಾಡಲಾಗಿದೆ. 


[ತಾ 





ಹಾಲಿ ಇರುವುದು ತಿದುಪಡಿ 
ಸಂಖ್ಯೆ ಅ 





1 ಶ್ರೀ ಪೊನ್ನರಾಜು ಎ.ಎಸ್‌. ಬಿನ್‌ | ಶೀ ಸಿರಿಗೇರಿ ಪನ್ನರಾಜ್‌ ಬಿನ್‌ ಅಮರಗೌಡ್‌, 
ಅವರೇಗೌಡ, ನಂ. 15/6, 2ನೇ ಕ್ರಾಸ್‌, | 004 ಸಂಕೇತ್‌ ಅಪಾರ್ಟ್‌ಮೆಂಟ್‌ 2ನೇ ಕ್ರಾಸ್‌, 
ಸಿದ್ಧಾರ್ಥ ಕಾಲೋನಿ, ಮೋಕಾ ರಸ್ತೆ, ಬಳ್ಳಾರಿ. ಗಾಂಧಿನಗರ್‌, ಬಳ್ಳಾರಿ-583103. 





2. |ಶ್ರೀ ಗೋಪಾಲ ಕೃಷ್ಣ ಗುಡೇನವರ, ಬ್ಲಾಕ್‌ | ಶ್ರೀ ಗೋಪಿಕೃಷ್ಣ ಭೀಮಣ್ಣ ಬಿನ್‌ 
ನಂ. 141, 142, ಶಕ್ತಿನಗರ ಶಹಬಾದ್‌ ರಸ್ತೆ | ಭೀಮಣ್ಣ ಗುಡೇನವರ್‌, ನಂ. 31, ಸಿ-ಬ್ಲಾಕ್‌, 
ಕೇಂಬ್ರಿಜ್‌ ಸ್ಕೂಲ್‌ ಹತ್ತಿರ, ಕಲಬುರಗಿ. ಸೇಡಂ ರಸ್ತೆ ಸರ್ಕಾರಿ ಆಸ್ಪತ್ರೆ ಹತ್ತಿರ, 


ಗುಲ್ಬರ್ಗಾ-585102 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ. 


೧.೧.೮525 


೧೫೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ 


ಭಾಗ ೪ಎ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಸೇರ್ಪಡೆ ಅಧಿಸೂಚನೆ 

ಸಂಖ್ಯೆ ಅಪಜೀ 70 ಅಅಸೇ 2014, ಬೆ೦ಗಳೂರು, ದಿನಾಂಕ: 15-06-2016 

ದಿನಾಂಕ: 08-12-2015ರ ಅಧಿಸೂಚನೆ ಸಂಖ್ಯೆ: ಅಪಜೀ 70 ಅಅಸೇ 2014 ರ ಅನುಬಂಧ-1 ರ ಕ್ರಮ ಸಂಖ್ಯೆ: 649 ರ ನಂತರ ಕೆಳಕಂಡಂತೆ ಸೇರ್ಪಡೆಗೊಳಿಸಿ ಆದೇಶಿಸಿದೆ. 
















































































ದಿನಗೂಲಿ ಸೇವೆಗೆ 
ಷ್‌ ದಿನಗೂಲಿ ನೇಮಕಗೊಂಡ 
ಿ ಜಿ 
(ಸಾಮಾನ್ಯ/ PRS ಸ ಟ್ಟು ಪ್ರಶ್ತುತ ಹುದ್ದೆ ಚ ಪ್ರಶ್ತುತ ಆ... ಒಟ್ಟು ದಿನಗೂಲಿ | ಪ್ರಸ್ತುತ ದಿನಗೂಲಿ 
ಎ. | ಅಭ್ಯರ್ಥಿಯ ಹುಟ್ಟಿದ ಹಿಂದುಳಿದ | ವಿದ್ಯಾರ್ಹತೆ ಸ ನಿರ್ವಹಿಸುತ್ತಿರುವ i ಸೇವೆ (ಸೇವಾ ಸೇವೆಯಲ್ಲಿರುವ 
ಕ್ರಸಂ. ಆ ವಿ Wr ಸೇವೆಗೆ ಸೇರಿದ ಅಭ್ಯರ್ಥಿಯ ಬ ಹುದೆಗೆ ವು ತೆಗೆದುಕೊಳಲು PE 
ಹೆಸರು ದಿನಾಂಕ ವರ್ಗ/ ಪರಿಶಿಷ್ಟ ಹಾಗೂ ಪಡೆದ ದ ಹುದೆ ಹಾಗೂ ೪ ಎಭಿನತೆ ಬಗ್ಗೆ ಷರಾ (ವೇತನ 
ದಿನಾಂಕ ವಿದ್ಧಾರ್ಹತೆ ನೇಮಕಾತಿ ದಿ ಹೊರಡಿಸಿದ ವ ಗಿ 
ಜಾತಿ/ಪರಿಶಿಷ್ಟ ಫಿ ದಿನಾಂಕ ವೃಂದ ವಿವರದೊಂದಿಗೆ) ಇತರೆ) 
ಇತ ಮತ್ತು ಪಡೆದ ನಿಯಮದನ್ವಯ ಆದೇಶ 
ಪ ದಿನಾಂಕ ನಿಗಧಿಪಡಿಸಿದ 
ವಿದ್ಯಾರ್ಹತೆ) 
1 2 3 4 5 6 7 8 9 10 11 12 
ಮುಖ್ಯ ಅರಣ್ಯ ಸಂರಕ್ಷ! ಣಾಧಿಕಾರಿ, ಕೆನರಾ ವೃತ್ತ, ಶಿರಸಿ, ಹಳಿಯಾಳ ವಿಭಾಗ 
650 | ಭಾಗು ಕೆ ಗೌಳಿ | 30-07-1971 ಸಾಮಾನ್ಯ 30-07-1989 5ನೇ ತರಗತಿ 5ನೇ ತರಗತಿ ವಾಚರ್‌ ವಾಹನ ಚಾಲಕ ಇಲ್ಲ 30 ವರ್ಷ ಸೇವೆಯಲ್ಲಿರುತ್ತಾರೆ 
1982 1982 
651 ಎಂ.ಜಿ. 12-02-1960 ಸಾಮಾನ್ಯ 01-05-1983 1ನೇ ತರಗತಿ 1ನೇ ತರಗತಿ ವಾಚರ್‌ ವಾಚರ್‌ ಇಲ್ಲ 28 ವರ್ಷ ಸೇವೆಯಲ್ಲಿರುತ್ತಾರೆ 
ಗಾವಡಾ 30-05-1966 30-05-1966 
652 ಡಿ. ಎಲ್‌ 31-12-1967 ಎಸ್‌.ಸಿ 01-02-1989 10ನೇ ತರಗತಿ 10ನೇ ತರಗತಿ ವಾಚರ್‌ ವಾಚರ್‌ ಇಲ್ಲ 25 ವರ್ಷ ಸೇವೆಯಲ್ಲಿರುತ್ತಾರೆ 
ಮಲಕರ್ಣಿಕರ 
653 ಗುಣಪ್ಪ 01-10-1961 ಸಾಮಾನ್ಯ 01-10-1981 4ನೇ ತರಗತಿ 4ನೇ ತರಗತಿ ವಾಚರ್‌ ವಾಚರ್‌ ಇಲ್ಲ 33 ವರ್ಷ ಸೇವೆಯಲ್ಲಿರುತ್ತಾರೆ 
ದೇಸಾಯಿ 1968 1968 
654 ನಾಗಪ್ಪ ಹೆಚ್‌ 15-03-1965 ಎಸ್‌.ಸಿ 01-04-1996 8ನೇ ತರಗತಿ 8ನೇ ತರಗತಿ ವಾಹನ ಚಾಲಕ ವಾಹನ ಚಾಲಕ ಇಲ್ಲ 19 ವರ್ಷ ಸೇವೆಯಲ್ಲಿರುತ್ತಾರೆ 
ನಾಯ್ಕ 
655 ಹನುಮಂತ 20-01-1978 ಎಸ್‌.ಸಿ 16-02-1996 9ನೇ ತರಗತಿ 9ನೇ ತರಗತಿ ವಾಚಮನ್‌ ವಾಹನ ಚಾಲಕ ಇಲ್ಲ 20 ವರ್ಷ ಸೇವೆಯಲ್ಲಿರುತ್ತಾರೆ 
ಬಿ. ನಡಿಗೇರ 
ಲಕ್ಷಣ್‌ ಡಿ. 
656 ಕರೆಹೊಳಿ 01-06-1964 ಸಾಮಾನ್ಯ 18-06-1994 4ನೇ ತರಗತಿ 4ನೇ ತರಗತಿ ವಾಹನ ಚಾಲಕ ವಾಹನ ಚಾಲಕ ಇಲ್ಲ 21 ವರ್ಷ ಸೇವೆಯಲ್ಲಿರುತ್ತಾರೆ 
ಶಂಕರ ಜಿ 
657 ನಮಿ 20-06-1972 ಸಾಮಾನ್ಯ 20-06-1990 | 10ನೇ ತರಗತಿ | 10ನೇ ತರಗತಿ ವಾಚರ್‌ ವಾಚರ್‌ ಇಲ್ಲ 28 ವರ್ಷ ಸೇವೆಯಲ್ಲಿರುತ್ತಾರೆ 
ಬಲರ 
ಬಸವರಾಜ ವಿ 
658 ಮೇತಿ 15-07-1975 ಎಸ್‌. ಸಿ 27-01-1995 6ನೇ ತರಗತಿ 6 ನೇ ತರಗತಿ ವಾಹನ ಚಾಲಕ ವಾಹನ ಚಾಲಕ ಇಲ್ಲ 21 ವರ್ಷ ಸೇವೆಯಲ್ಲಿರುತ್ತಾರೆ 











ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ 






































೧೫೨೧ 
1 2 3 4 5 6 7 8 9 10 11 12 
ಬಸ್ಸಪ್ಪ 
659 ವಾಯ್‌ 05-04-1978 ಎಸ್‌.ಟಿ. 05-04-1996 7ನೇ ತರಗತಿ 7ನೇ ತರಗತಿ ವಾಹನ ಚಾಲಕ ವಾಹನ ಚಾಲಕ ಇಲ್ಲ 20 ವರ್ಷ ಸೇವೆಯಲ್ಲಿರುತ್ತಾರೆ 
ಬನ್ನೆಪುಗೋಳ 

















ಸೂಚನೆ: ಈ ಸೇರ್ಪಡೆ ಅಧಿಸೂಚನೆಯಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 


1, 
2 
3. 


ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ಅರಣ್ಯಪಡೆ ಮುಖ್ಯಸ್ಥರು) ಇವರು ನೀಡಿದ ಮಾಹಿತಿಯಂತೆ ಆಧರಿಸಿದೆ. 


ದಿನಗೂಲಿ ನೌಕರರು ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸುಳ್ಳು/ನಕಲಿ ಪೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012 ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಅಂತಹವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. ಈ ಬ 


ಗ್ಗೆ ಸರ್ಕಾರವು ಹಕ್ಕನ್ನು 
ಕಾಯ್ದಿರಿಸಿಕೊಂಡಿದೆ. 
4. ಯಾವ ದಿನಗೂಲಿ ನೌಕರನು ಸೇವೆಗೆ ಸೇರಿದ ದಿನಾಂಕದಂದು 18 ವರ್ಷಗಳ ವಯಸ್ಸು ಪೂರ್ಣಗೊಂಡಿರುವುದಿಲ್ಲವೋ ಅಂತಹ ದಿನಗೂಲಿ ನೌಕರನು 18 ವರ್ಷಗಳು ಪೂರ್ಣಗೊಂಡ ನಂತರದ ದಿನವನ್ನು ಸೇವೆಗೆ 
ಸೇರಿದ ದಿನವೆಂದು ಪರಿಗಣಿಸುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R.521 


50-50 


ಹೆಚ್‌.ಸಿ. ರಾಜೇಂದ್ರ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
ಬಿ ಹಾದಿ 
ಸೇರ್ಪಡೆ ಅಧಿಸೂಚ್‌ 
ಸಂಖ್ಯೆ ಅಪಜೀ 63 ಅಅಸೇ 2014, ಬೆ೦ಗಳೂರು, ದಿನಾಂಕ: 29-04-2016 
ದಿನಾಂಕ: 30-04-2014ರ ಅಧಿಸೂಚನೆ ಸಂಖ್ಯೆ: ಅಪಜೀ 63 ಅಅಸೇ 2014 ರ ಅನುಬ೦ಧ-1 ರ ಕಮ ಸಂಖ್ಯೆ: 433 ರ ನಂತರ ಕೆಳಕಂಡಂತೆ ಸೇರ್ಪಡೆಗೊಳಿಸಿ ಆದೇಶಿಸಿದೆ. 

















ದಿನಗೂಲಿ ಸೇವೆಗೆ 
ಪ ದಿನಗೂಲಿ ನೇಮಕಗೊಂಡ 
ಜಿ ನಿ 
(ಸಾಮಾನ್ಯ/ ತ ಸಷ ಪ್ರಶ್ತುತ ಹುದ್ದೆ be ಪ್ರಸ್ತುತ ಆ ಒಟ್ಟು ದಿನಗೂಲಿ | ಪ್ರಸ್ತುತ ದಿನಗೂಲಿ 
೩ | ಅಭ್ಯರ್ಥಿಯ ಹುಟ್ಟಿದ ಹಿಂದುಳಿದ | ವಿದ್ಯಾರ್ಹತೆ ಸಂದ (ಸ ನಿರ್ವಹಿಸುತ್ತಿರುವ ಸ ಸೇವೆ (ಸೇವಾ ಸೇವೆಯಲ್ಲಿರುವ 
ಕ್ರಸಂ. ಬ್ರಿ ಚ ಸೇವೆಗೆ ಸೇರಿದ ಅಭರ್ಥಿಯ ಲಿ ಹುದೆಗೆ - ತೆಗೆದುಕೊಳಲು 62 
ಹೆಸರು ದಿನಾಂಕ ವರ್ಗ/ ಪರಿಶಿಷ್ಟ ರ ಹಾಗೂ ಪಡೆದ ದ ಹುದೆ ಹಾಗೂ ೪ ವಿಭಿನುತೆ ಬಗ್ಗೆ ಷರಾ (ವೇತನ 
ದಿನಾಂಕ ವಿದ್ಧಾರ್ಹತೆ ನೇಮಕಾತಿ ಜ್ರ ಹೊರಡಿಸಿದ ವ | 
ಜಾತಿ/ಪರಿಶಿಷ್ಟ ಲ್ಭ ದಿನಾಂಕ ವೃಂದ ವಿವರದೊಂದಿಗೆ) ಇತರೆ) 
Be ಮತ್ತು ಪಡೆದ ನಿಯಮದನ್ವಯ ಆದೇಶ 
4 ದಿನಾಂಕ ನಿಗಧಿಪಡಿಸಿದ 
ವಿದ್ಯಾರ್ಹತೆ) 
1 2 3 4 5 6 7 8 9 10 1] 12 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಹಾಸನ ವೃತ್ತ, ಹಾಸನ 
434 ಪುಟ್ಟರಂಗಪ್ಪ 20-07-1967 ಇತರೆ 01-11-1986 6ನೇ ತರಗತಿ 6ನೇ ತರಗತಿ ನೆಡುತೋಪು ನೆಡುತೋಪು ಇಲ್ಲ 28 ವರ್ಷ ಸೇವೆಯಲ್ಲಿರುತ್ತಾರೆ 
(ಅನುತ್ತೀರ್ಣ) (ಅನುತ್ತೀರ್ಣ) | ಕಾವಲುಗಾರ “ಡಿ' | ಕಾವಲುಗಾರ “ಡಿ' 
ವೃಂದ ವೃಂದ 















































೧೫೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 
ಸೂಚನೆ: ಈ ಸೇರ್ಪಡೆ ಅಧಿಸೂಚನೆಯಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 
1. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ಅರಣ್ಯಪಡೆ ಮುಖ್ಯಸ್ಥರು) ಇವರು ನೀಡಿದ ಮಾಹಿತಿಯಂತೆ ಆಧರಿಸಿದೆ. 
2. ದಿನಗೂಲಿ ನೌಕರರು ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸುಳ್ಳು/ನಕಲಿ/ಪೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. 
3. ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012 ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಅಂತಹವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. ಈ ಬಗ್ಗೆ ಸರ್ಕಾರವು ಹಕ್ಕನ್ನು 
ಕಾಯ್ದಿರಿಸಿಕೊಂಡಿದೆ. 
4. ಯಾವ ದಿನಗೂಲಿ ನೌಕರನು ಸೇವೆಗೆ ಸೇರಿದ ದಿನಾಂಕದಂದು 18 ವರ್ಷಗಳ ವಯಸ್ಸು ಪೂರ್ಣಗೊಂಡಿರುವುದಿಲ್ಲವೋ ಅಂತಹ ದಿನಗೂಲಿ ನೌಕರನು 18 ವರ್ಷಗಳು ಪೂರ್ಣಗೊಂಡ ನಂತರದ ದಿನವನ್ನು ಸೇವೆಗೆ 
ಸೇರಿದ ದಿನವೆಂದು ಪರಿಗಣಿಸುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R.522 ಹೆಚ್‌.ಸಿ. ರಾಜೇಂದ್ರ ಕುಮಾರ್‌ 
5೦-50 ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 


ದಿನಾಂಕ: 13-02-2015ರ ಸೇರ್ಪಡೆ ಅಧಿಸೂಚನೆ ಸಂಖ್ಯೆ: ಅಪಜೀ 58 ಅಅಸೇ 2014 ರಲ್ಲಿನ ಕ್ರಮ ಸಂಖ್ಯೆ: 361 ರ ನಂತರ ಕೆಳಕಂಡ ದಿನಗೂಲಿ ನೌಕರರ ವಿವರಗಳನ್ನು ಸೇರ್ಪಡೆಗೊಳಿಸಿ ಆದೇಶಿಸಿದೆ. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 


ಸೇರ್ಪಡೆ ಅಧಿಸೂಚ್‌ 
ಸಂಖ್ಯೆ ಅಪಜೀ 58 ಅಅಸೇ 2014, ಬೆಂಗಳೂರು, ದಿನಾಂಕ: 13-06-2016 


ಅರಣ್ಯ, ಪರಿಸರ ಮತು ಜೀವಿಶಾಸ ಇಲಾಖೆ, 
ದ್‌ ಮೆ 























ದಿನಗೂಲಿ ಸೇವೆಗೆ 
ವರ್ಗ ದಿನಗೂಲಿ NG ದಿನಗೂಲಿ 
ಸಾಮಾನ್ಸ/ ಸೇವೆಗೆ ಸೇವೆಗೆ 
i. § ಪ್ರಸ್ತುತ ಹುದ್ದೆ ಹಾಗೂ ಪ್ರಸ್ತುತ 3 ಒಟ್ಟು ದಿನಗೂಲಿ | ಪ್ರಸ್ತುತ ದಿನಗೂಲಿ 
ಹಿಂದುಳಿದ ದಿನಗೂಲಿ ಸೇರುವ ವೇಳೆ ತತ್ತ ee ದ್‌ ತೆಗೆದುಕೊಳಲು 
ಸ Ch ಹುಟ್ಟಿದ ಇ MEE EE ವಿದ್ಯಾರ್ಹತೆ ವೃಂದ (ಸದರಿ | ನಿರ್ವಹಿಸುತ್ತಿರು SRR ಸೇವೆ (ಸೇವಾ | ಸೇವೆಯಲ್ಲಿರುವ ಬಗ್ಗೆ 
©. ಅ ೯ ಸು ೯/ ಸೀ ಸೀ ಅ ೯ ಸಿ 
ಜತ್ತ 8 ದಿನಾಂಕ 8 ಹಾಗೂ ಪಡೆದ | ಹುದ್ದೆಗೆ ನೇಮಕಾತಿ | ವ ಹುದ್ದೆ ವಿಭಿನ್ನತೆ ಷರಾ (ವೇತನ 
ಪರಿಶಿಷ್ಟ ದಿನಾಂಕ ವಿದ್ಯಾರ್ಹತೆ ಇ ಆದೇಶ 
ಹ್‌ ಜಸ್‌ ದಿನಾಂಕ ನಿಯಮದನ್ಹಯ | ಹಾಗೂ ವೃಂದ Ef ವಿವರದೊಂದಿಗೆ) ಇತರೆ) 
ಜಾತಿ/ಪರಿಶಿಷ್ಟ ಸಪ ನಿಗಧಿಪಡಿಸಿದ ಹಾ 
ಡ್‌ 
ಪಂಗಡ ದಿನಾಂಕ ವಿದ್ಯಾ ರ್ಹತೆ) ವೇತನ 
1 2 3 4 5 6 7 8 9 10 11 12 
ಬಳ್ಳಾರಿ ವೃತ್ತ, ಬಳ್ಳಾರಿ ವಿಭಾಗ 
362 | ಶ್ರೀಮತಿ ಅನಂತಮ್ಮ | 10-06-1973 ಎಸ್‌.ಟಿ 05-06-1990 ಈ ಹ ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 24ವರ್ಷ ಸೇವೆಯಲ್ಲಿರುತ್ತಾರೆ 
363 ಮಲ್ಲೇಶಿ 13-11-1969 ಎಸ್‌.ಸಿ 01-12-1991 = ಆ ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 23 ವರ್ಷ | *259.04/- ದಿನಕ್ಕೆ 

























































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೨೩ 

1 2 3 4 5 6 7 8 9 10 11 12 

364 ವೆಂಕಟೇಶ 01-01-1960 | ಗಂಗಮತಸ್ಥ | 01-08-1993 ದ - ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 21 ವರ್ಷ 

365 ಹೊನ್ನೂರ ಸ್ವಾಮಿ | 05-04-1960 | ಕುಂಬಾರ 19-08-1994 - ದ ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 20 ವರ್ಷ 

366 ತಿಮ್ಮಪ್ಪ 05-06-1975 ಎಸ್‌.ಸಿ 01-01-1990 - ದ ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 24ವರ್ಷ 

367 ಕೆ.ನಾಗರಾಜ 05-06-1978 | 2ಎ (ಕುರಬ) | 29-01-1990 - - ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 24ವರ್ಷ 

368 ಕೆ. ಪಂಪಪ್ಪ 01-06-197 | ಕೊರಚರು | 29-01-1990 ದ - ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 24ವರ್ಷ 

369 ದೇವರಾಜಗೌಡ 01-01-1963 | ಲಿಂಗಾಯತ | 06-06-1994 ದ - ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 20ವರ್ಷ 

370 ರಾಜ ಹೊನ್ನೂರ್‌ | 01-11-1970 ಇತರೆ 01-11-1994 - - ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 20 ವರ್ಷ 

ಸಾಬ್‌ 

371 ಗಂಡೆಪ್ಪ 04-01-1966 | ಪ.ಪಂಗಡ | 02-08-1994 - - ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 20 ವರ್ಷ 

372 ರಾಜಾಬಕ್ಷಿ 04-11-1996 ಇತರೆ 01-02-1995 - - ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 20 ವರ್ಷ 

373 ನಾಗರಾಜ್‌ ಕೆ. 04-02-1968 | ಪ. ಪಂಗಡ | 27-01-1991 ದ - ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 23 ವರ್ಷ 

ಸೇವೆಯಲ್ಲಿರುತ್ತಾರೆ 
374 ನಾಗರಾಜ್‌ ಎನ್‌. | 01-06-1973 ಇತರೆ 25-10-1991 - - ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 23 ವರ್ಷ ₹ 259.04/- 
ದಿನಕ್ಕೆ 
35 ಮೆಹಬೂಬ್‌ 12-04-1973 ಇತರೆ 01-04-1990 - - ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 24 ವರ್ಷ 
376 ಎಂ. ಮಲ್ಲಪ್ಪ 04-08-1965 ಇತರೆ 04-06-1995 - ದ ಗ್ರೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 20 ವರ್ಷ 



















































































೧೫೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 
1 2 3 4 5 6 7 8 9 10 11 12 
377 ಗೂಳೇಪ್ಪ 01-06-1908 ಎಸ್‌.ಟಿ. 05-08-1995 — — ಗೂಪ್‌-ಡಿ ಗೂಪ್‌-ಡಿ ಇಲ್ಲ 20 ವರ್ಷ 
378 ಶ್ರೀಮತಿ ಬಸಮ್ಮ 06-02-1969 ಗಾಣಿಗ 01-03-1993 — — ಗೂಪ್‌-ಡಿ ಗೂಪ್‌-ಡಿ ಇಲ್ಲ 22 ವರ್ಷ 
ಲಿಂಗಾಯತ 

379 ಚಂದ್ರಶೇಖರ್‌ 01-06-1908 ಮರಾಠ 01-09-1995 — — ಗೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 20 ವರ್ಷ 
380 ಬಿ. ರಮೇಶ 01-06-1970 ಬೆಸ್ತ 01-04-1094 10ನೇ ತರಗತಿ 10ನೇ ತರಗತಿ ಗೂಪ್‌-ಡಿ ಗೂಪ್‌-ಡಿ ಇಲ್ಲ 21 ವರ್ಷ 
381 ಓಬಯ್ಯ 05-07-1971 ಪ. ಪಂಗಡ 01-08-1986 — — ಗೂಪ್‌-ಡಿ ಗೂಪ್‌-ಡಿ ಇಲ್ಲ 19 ವರ್ಷ 
382 ಶಂಕ್ರಪ್ಪ 01-06-1908 ಪ. ಜಾತಿ 01-08-1986 8ನೇ ತರಗತಿ 8ನೇ ತರಗತಿ ಗೂಪ್‌-ಡಿ ಗ್ರೂಪ್‌-ಡಿ ಇಲ್ಲ 28 ವರ್ಷ 
383 ಚಂದ್ರಪ್ಪ ಬಿನ್‌ 15-04-1962 ಪ. ಜಾತಿ 01-06-1984 — — ಅರಣ್ಯ ಅರಣ್ಯ ಇಲ್ಲ 29 ವರ್ಷ ದಿನಕ್ಕೆ 2650/- + 

ಕರಿಯಪ್ಪ ಕಾವಲುಗಾರ ಕಾವಲುಗಾರ ಮಾಸಿಕ 2000/- 
384 ಕೆ.ಎ. ಮಹೇಶ ಬಿನ್‌ 01-06-1967 ಪ. ಪಂಗಡ 01-06-1994 2ನೇ ತರಗತಿ 2ನೇ ತರಗತಿ ಪಿ.ಸಿ.ಪಿ. ದಿನಗೂಲಿ ವಾಚರ್‌ 739/- 21 ವರ್ಷ 

ವೀರಭದ್ರಪ್ಪ 
385 ಪಿ. ಶಾಂತ ಕುಮಾರ್‌ 01-06-1978 ಪ. ಜಾತಿ 05-04-1994 4ನೇ ತರಗತಿ 4ನೇ ತರಗತಿ ಪಿ.ಸಿ.ಪಿ. ದಿನಗೂಲಿ ವಾಚರ್‌ 739/- 21 ವರ್ಷ 

ಬಿನ್‌ 
ಸೇವೆಯಲ್ಲಿರುತಾರೆ 
ಪರಮೇಶ್ವರಪ್ಪ ಠಾ 
₹ 6795/- 
386 ರಾಜಪ್ಪ ಬಿನ್‌ 08-05-1970 ಪ. ಜಾತಿ 10-06-1993 — — ಪಿ.ಸಿ.ಪಿ. ದಿನಗೂಲಿ ವಾಚರ್‌ 739/- 22 ವರ್ಷ 
ಬಿಸ್ತುವಳ್ಳಿ ಬಸಪ್ಪ 

387 ಚಂದ್ರಪ್ಪ ಬಿನ್‌ 11-08-1975 ಪ. ಜಾತಿ 03-04-1994 10ನೇ ತರಗತಿ 10ನೇ ತರಗತಿ | ಪಿ.ಸಿ.ಪಿ. ದಿನಗೂಲಿ ವಾಚರ್‌ 739/- 21 ವರ್ಷ 

ನಾಗರಾಜ್‌ ಅನುತ್ತೀರ್ಣ ಅನುತ್ತೀರ್ಣ 









































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೨೫ 









































1 5 3 4 5 6 7 8 9 10 11 12 
388 | ಬಸವಲಿಂಗಪ್ಪ ಬಿನ್‌ | 01-06-1961 | ಪ. ಪಂಗಡ | 02-04-1993 | 1ನೇ ತರಗತಿ | 1ನೇ ತರಗತಿ | ಪಿ.ಸಿ.ಪಿ. ದಿನಗೂಲಿ | ವಾಚರ್‌ 739/- 22 ವರ್ಷ 
ಮೂಗಪ್ಪ 
389 ಬೋರಯ್ಯ ಬಿನ್‌ | 01-06-1966 | ಪ. ಪಂಗಡ | 01-04-1995 | ಪಿ.ಯುಸಿ ಪಿ.ಯು.ಸಿ. | ಪಿ.ಸಿಪಿ. ದಿನಗೂಲಿ | ವಾಚರ್‌ 739/- 20 ವರ್ಷ 
ಚಿನ್ನೋಬಯ್ಯ 
390 ಪ್ರಕಾಶ್‌ ಬಿನ್‌ 18-06-1973 ಪ. ಜಾತಿ 06-05-1994 | 4ನೇ ತರಗತಿ | 4ನೇ ತರಗತಿ | ೩.ಸಿ.ಪಿ. ದಿನಗೂಲಿ | ವಾಚರ್‌ 739/- 21 ವರ್ಷ 
ರಂಗಪ್ಪ 
391 ಭದ್ರನಾಯ್ಕ ಬಿನ್‌ | 01-06-1963 ಪ. ಜಾತಿ 08-06-1963 | 10ನೇ ತರಗತಿ | 10ನೇ ತರಗತಿ | ಪಿ.ಸಿ.ಪಿ. ದಿನಗೂಲಿ | ವಾಚರ್‌ 739/- 22 ವರ್ಷ ಸೇವೆಯಲ್ಲಿರುತ್ತಾರೆ 
₹ 6795/- 
ವಾಲ್ಲಾನಾಯ 
p) ಸು 
392 ಕೊಟ್ರಯ್ಯ 01-01-1978 ಇತರೆ 01-03-1996 ವ ಪಿ.ಸಿ.ಪಿ. ದಿನಗೂಲಿ | ವಾಚರ್‌ 639/- 18 ವರ್ಷ 
393 ನಾಗರಾಜು 01-02-1978 ಪ. ಜಾತಿ 06-04-1996 ಹೆ | ಪಿ.ಸಿ.ಪಿ. ದಿನಗೂಲಿ | ವಾಚರ್‌ 639/- 15 ವರ್ಷ 
394 ಆಂಜಿನಪ್ಪ 08-06-1973 ಇತರೆ 13-06-1992 3 ಔ ಪಿ.ಸಿ.ಪಿ. ದಿನಗೂಲಿ | ವಾಚರ್‌ 639/- I ವರ್ಷ 
395 ರಾಮಾನಾಯ್ಕ 15-08-1965 ಪ. ಜಾತಿ 06-07-1995 ಔ ಕ ಪಿ.ಸಿ.ಪಿ. ದಿನಗೂಲಿ | ವಾಚರ್‌ 639/- 17 ವರ್ಷ 
396 | ಈರಪ್ಪ ಬಿನ್‌ ದಾಸಪ್ಪ | 01-01-1970 3ಬಿ 01-12-1991 ವ ಹ ನಡುತೋಪು ನಡುತೋಪು ಇಲ್ಲ 21 ವರ್ಷ 
ಕಾವಲುಗಾರ ಕಾವಲುಗಾರ 
ಗೂಪ್‌-ಡಿ ಗ್ರೂಪ್‌-ಡಿ 
397 ಜೆ. ರಾಮಪ್ಪ 01-06-1959 | ಪ. ಪಂಗಡ | 01-07-1986 | 3ನೇ ತರಗತಿ | 3ನೇ ತರಗತಿ ಕಾವಲುಗಾರ ಗೂಪ್‌-ಡಿ ಇಲ್ಲ 27 ವರ್ಷ ₹, 620742000 













































































೧೫೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 
1 2 3 4 5 6 7 8 9 10 11 12 
398 | ಎಲ್‌. ಉಮ್ಸ ನಾಯ್ಕ | 20-06-1967 ಪ. ಜಾತಿ 01-02-1987 ಶಾಲಾ ಶಾಲಾ ಕಾವಲುಗಾರ ಗ್ರೂಪ್‌-ಡಿ ಇಲ್ಲ 26 ವರ್ಷ 
ದೃಢೀಕರಣ ದೃಢೀಕರಣ 
ಪತ್ರ ಪತ್ರ 
399 ಜಿ. ಕೋಟ್ರೆಗೌಡ 01-06-1906 ಪ. ಪಂಗಡ 01-10-1986 6ನೇ ತರಗತಿ 6ನೇ ತರಗತಿ ಕಾವಲುಗಾರ ಗ್ರೂಪ್‌-ಡಿ ಇಲ್ಲ 27 ವರ್ಷ 
400 ಎಸ್‌. ವಿರುಪಾಕ್ಷಪ್ಪ 01-06-1968 ಸಾಮಾನ್ಯ 01-01-1987 10ನೇ ತರಗತಿ | 10ನೇ ತರಗತಿ ಕಾವಲುಗಾರ ಗ್ರೂಪ್‌-ಡಿ ಇಲ್ಲ 26 ವರ್ಷ 
401 ಮಲ್ಲೇಶನಾಯ್ಕ್‌ 21-07-1973 ಪ. ಜಾತಿ 01-05-1990 4ನೇ ತರಗತಿ 4ನೇ ತರಗತಿ ಕಾವಲುಗಾರ ಗ್ರೂಪ್‌-ಡಿ ಇಲ್ಲ 23 ವರ್ಷ 
402 ಸಿ. ಪ್ರಕಾಶ 06-06-1970 ಪ. ಜಾತಿ 01-09-1990 2ನೇ ತರಗತಿ 2ನೇ ತರಗತಿ ಕಾವಲುಗಾರ ಗ್ರೂಪ್‌-ಡಿ ಇಲ್ಲ 23 ವರ್ಷ 
403 | ಕೆ. ಗುರು ಬಸವರಾಜ | 04-12-1974 ಸಾಮಾನ್ಯ 01-01-1992 8ನೇ ತರಗತಿ | 8ನೇ ತರಗತಿ ಕಾವಲುಗಾರ ಗ್ರೂಪ್‌-ಡಿ ಇಲ್ಲ 21 ವರ್ಷ 
404 ಬಿ. ಉಮೇಶ್‌ 23-06-1967 ಪ. ಪಂಗಡ 01-09-1997 ಶಾಲಾ ಶಾಲಾ ಕಾವಲುಗಾರ ಗ್ರೂಪ್‌-ಡಿ ಇಲ್ಲ 16 ವರ್ಷ 
ದೃಢೀಕರಣ ದೃಢೀಕರಣ 
ಪತ್ರ ಪತ್ರ 
405 ಬಿ.ಎಂ. ನಾಗರಾಜ | 20-07-1969 ಇತರೆ 01-01-1989 | 10ನೇ ತರಗತಿ | 10ನೇ ತರಗತಿ ಕಾವಲುಗಾರ ಗ್ರೂಪ್‌-ಡಿ ಇಲ್ಲ 24 ವರ್ಷ ಕ್‌ 678-2000 
406 | ಹೆಚ್‌.ಎಂ. ಕೊಟ್ರಯ್ಯ | 21-07-1960 ಇತರೆ 01-01-1996 | 2ನೇ ತರಗತಿ | 2ನೇ ತರಗತಿ ನೆಡುತೋಪು ನೆಡುತೋಪು ಇಲ್ಲ 18 ವರ್ಷ ದಿನಕ್ಕೆ 259.04/- 
ಕಾವಲುಗಾರ ಕಾವಲುಗಾರ ಮಾಸಿನ + 





ಬಿನ್‌ ಮಹಾಂತಯ್ಯ 
































2000/- 






























































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೨೭ 
1 2 3 4 5 6 7 8 9 10 11 12 
ಬಳ್ಳಾರಿ ವೃತ್ತ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ದಾವಣಗೆರೆ ಸಾಮಾಜಿಕ ವಿಭಾಗ 

407 ಎಸ್‌. ವಿಜಯ 12-05-1971 ಹಿಂದುಳಿದ 15-06-1995 ಬಿ.ಎ. ಬಿ.ಎ. ಲಿಪಿಕ ಸಹಾಯಕ ಪದವೀಧರ ಲಿಪಿಕ ಇಲ್ಲ 21 ವರ್ಷ ದಿನಕ್ಕೆ 289.04/- 
ಕುಮಾರ್‌ ವರ್ಗ ಸಹಾಯಕ 

408 ಆರ್‌.ಎಂ. ಶಿವ 15-12-1972 ಹಿಂದುಳಿದ 15-07-1995 ಪಿ.ಯು.ಸಿ ಪಿ.ಯು.ಸಿ ಬೆರಳಚ್ಚುಗಾರರು ಬೆರಳಚ್ಚುಗಾರರು ಇಲ್ಲ 21 ವರ್ಷ ದಿನಕ್ಕೆ 289.04/- 
ಶಂಕರ್‌ ವರ್ಗ 

409 ಎಸ್‌.ಓ. ನಾಗರಾಜು 20-10-1976 ಪ.ಜಾತಿ 28-06-1995 7ನೇ ತರಗತಿ 7ನೇ ತರಗತಿ ಕಛೇರಿ ಕಛೇರಿ ಇಲ್ಲ 21 ವರ್ಷ ದಿನಕ್ಕೆ 259.04/- 

ಕಾವಲುಗಾರ ಕಾವಲುಗಾರ 






































ಸೂಚನೆ: ಈ ಸೇರ್ಪಡೆ ಅಧಿಸೂಚನೆಯಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 


1, 


ಪ್ರ 


P.R.520 


50-50 


ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ಅರಣ್ಯ ಪಡೆ ಮುಖ್ಯಸ್ಥರು) ಇವರು ನೀಡಿದ ಮಾಹಿತಿಯಂತೆ ಆಧರಿಸಿದೆ. 

ದಿನಗೂಲಿ ನೌಕರರು ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸುಳ್ಳು/ನಕಲಿ/ಪೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. 

ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012 ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಅಂತಹವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. ಈ ಬಗ್ಗೆ ಸರ್ಕಾರವು ಹಕ್ಕನ್ನು 
ಕಾಯ್ದಿರಿಸಿಕೊಂಡಿದೆ. 

ಯಾವ ದಿನಗೂಲಿ ನೌಕರನು ಸೇವೆಗೆ ಸೇರಿದ ದಿನಾಂಕದಂದು 18 ವರ್ಷಗಳ ವಯಸ್ಸು ಪೂರ್ಣಗೊಂಡಿರುವುದಿಲ್ಲವೋ ಅಂತಹ ದಿನಗೂಲಿ ನೌಕರನು 18 ವರ್ಷಗಳು ಪೂರ್ಣಗೊಂಡ ನಂತರದ ದಿನವನ್ನು ಸೇವೆಗೆ 


ಸೇರಿದ ದಿನವೆಂದು ಪರಿಗಣಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಸಿ. ರಾಜೇಂದ್ರ ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 


ಅರಣ್ಯ, ಪರಿಸರ ಮತು ಜೀವಿಶಾಸ ಇಲಾಖೆ. 
ದಿ ಮೆ 





ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 





೧೫೨೮ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಕು 
ಸೇರ್ಪಡೆ ಅಧಿಸೂಚನೆ 
ಸಂಖ್ಯೆ ಅಪಜೀ 066 ಅಅಸೇ 2014, ಬೆಂಗಳೂರು, ದಿನಾಂಕ: 16-04-2016 












































ದಿನಾಂಕ: 11-09-2014 ರ ಅಧಿಸೂಚನೆ ಸಂಖ್ಯೆ ಅಪಜೀ 066 ಅಅಸೇ 2014 ರ ಅನುಬಂಧ-। ರ ಕ್ರಮ ಸಂಖ್ಯೆ 45 ರ ನಂತರ ಕೆಳಕ೦ಡಂತೆ ಸೇರ್ಪಡೆಗೊಳಿಸಿ ಆದೇಶಿಸಿದೆ. 
ದಿನಗೂಲಿ ಸೇವೆಗೆ 
ಸ ದಿನಗೂಲಿ ನೇಮಕಗೊಂಡ 
ಸಾಮಾನ ಸು ಪ್ರಸುತ ಜಸ ಜಟ ಪ್ರಸುತ Rene ಒಟ್ಟು ದಿನಗೂಲಿ ಪ್ರಸುತ ದಿನಗೂಲಿ 
ಬು ದಿನಗೂಲಿ ವೇಳೆ KE ವೃಂದ (ಸದರಿ ಪ್ತಿ ಸೇವೆಗೆ ಕ ಪ್ರಸ್ತ 
ಅಭ್ಯರ್ಥಿಯ ಹುಟ್ಟಿದ ಹಿಂದುಳಿದ ವಿದ್ಯಾರ್ಹತೆ 9 ನಿರ್ವಹಿಸುತಿರುವ ಸೇವೆ (ಸೇವಾ ಸೇವೆಯಲ್ಲಿರುವ 
ಕ್ರಸಂ. ಸೇವೆಗೆ ಸೇರಿದ ಅಭ್ಯರ್ಥಿಯ ಹುದೆಗೆ ಸ್‌ ತೆಗೆದುಕೊಳಲು ೧ 
ಹೆಸರು ದಿನಾಂಕ ವರ್ಗ/ ಪರಿಶಿಷ್ಟ ಹಾಗೂ ಪಡೆದ 6 ಹುದೆ ಹಾಗೂ ೪ ವಿಭಿನ್ನತೆ ಬಗ್ಗೆ ಷರಾ (ವೇತನ 
ದಿನಾಂಕ ವಿದ್ಧಾರ್ಹತೆ ನೇಮಕಾತಿ ಫು ಹೊರಡಿಸಿದ A 
ಜಾತಿ/ಪರಿಶಿಷ್ಟ ೨ ದಿನಾಂಕ ವೃಂದ ವಿವರದೊಂದಿಗೆ ಇತರೆ) 
ಮತು ಪಡೆದ ನಿಯಮದನ್ನಯ 9 ಆದೇಶ 
ಪಂಗಡ ಣ್‌ ಈ 
ದಿನಾಂಕ ನಿಗಧಿಪಡಿಸಿದ 
ವಿದ್ಯಾರ್ಹತೆ) 
1 2 3 4 5 6 7 8 9 10 11 12 
ಉಪ ಅರಣ್ಯ ಸಂರಕ್ಷ ಣಾಧಿಕಾರಿ, ಮಂಡ್ಯ ವಿಭಾಗ, ಮೈಸೂರು ವೃತ್ತ. 
46 | ಸಿದ್ದಮ್ಮ ಕೋಂ 12-09-1973 | ಆದಿ ಕರ್ನಾಟಕ | 24-01-1994 ದ ದ ಸಸ್ಯಕ್ಷೇತ್ರದ ಕೆಲಸ | ಸಸ್ಯಕ್ಷೇತ್ರದ ಕೆಲಸ ಇಲ್ಲ 19 ವರ್ಷ ಸೇವೆಯಲ್ಲಿರುತ್ತಾರೆ 
ಬಿ. ಬೋರಯ್ಯ, ಪರಿಶಿಷ್ಟ ಜಾತಿ ಕಾರ್ಯಗಳು ಕಾರ್ಯಗಳು 
ಮಂಡ್ಯ ತಾ॥ 

















ಸೂಚನೆ: ಈ ಸೇರ್ಪಡೆ ಅಧಿಸೂಚನೆಯಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ಅರಣ್ಯಪಡೆ ಮುಖ್ಯಸ್ಥರು) ಇವರು ನೀಡಿದ ಮಾಹಿತಿಯಂತೆ ಆಧರಿಸಿದೆ. 


ದಿನಗೂಲಿ ನೌಕರರು ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸುಳ್ಳು / ನಕಲಿ ಪೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012, ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಅಂತಹವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. ಈ ಬಗ್ಗೆ ಸರ್ಕಾರವು 


ಹಕ್ಕನ್ನು ಕಾಯ್ದಿರಿಸಿಕೊಂಡಿದೆ. 





ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ 


೧೫೨೯ 





ಸೇರಿದ ದಿನವೆಂದು ಪರಿಗಣಿಸುವುದು. 


P.R.652 
SC-50 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ದಾ 
ಸೇರ್ಪಡೆ ಅಧಿಸೂಚನೆ 

ಸಂಖ್ಯೆ ಅಪಜೀ 63 ಅಅಸೇ 2014, ಬೆ೦ಗಳೂರು, ದಿನಾಂಕ: 29-04-2016 


ಯಾವ ದಿನಗೂಲಿ ನೌಕರನು ಸೇವೆಗೆ ಸೇರಿದ ದಿನಾಂಕದಂದು 18 ವರ್ಷಗಳ ವಯಸ್ಸು ಪೂರ್ಣಗೊಂಡಿರುವುದಿಲ್ಲವೋ ಅಂತಹ ದಿನಗೂಲಿ ನೌಕರನು 18 ವರ್ಷಗಳು ಪೂರ್ಣಗೊಂಡ ನಂತರದ ದಿನವನ್ನು ಸೇವೆಗೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಹೆಚ್‌.ಸಿ. ರಾಜೇಂದ್ರ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, 


ದಿನಾಂಕ: 30-04-2014ರ ಅಧಿಸೂಚನೆ ಸಂಖ್ಯೆ: ಅಪಜೀ 63 ಅಅಸೇ 2014 ರ ಅನುಬ೦ಧ-1 ರ ಕಮ ಸಂಖ್ಯೆ: 433 ರ ನಂತರ ಕೆಳಕಂಡಂತೆ ಸೇರ್ಪಡೆಗೊಳಿಸಿ ಆದೇಶಿಸಿದೆ. 

















ದಿನಗೂಲಿ ಸೇವೆಗೆ 
ದಿನಗೂಲಿ ನೇಮಕಗೊಂಡ 
ವರ್ಗ 
ಸೇವೆಗೆ ಸೇರುವ ಹುದ್ದೆ ಹಾಗೂ ದಿನಗೂಲಿ 
(ಸಾಮಾನ್ನ/ ಪ್ರಸ್ತುತ ಪ್ರಸ್ತುತ ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
y ದಿನಗೂಲಿ ವೇಳೆ ಹ್‌ ವೃಂದ (ಸದರಿ ಪ ಸೇವೆಗೆ 4 ಪ 
ಅಭ್ಯರ್ಥಿಯ ಹುಟ್ಟಿದ ಹಿಂದುಳಿದ ವಿದ್ಯಾರ್ಹತೆ ನಿರ್ವಹಿಸುತ್ತಿರುವ ಸೇವೆ (ಸೇವಾ ಸೇವೆಯಲ್ಲಿರುವ 
ಕ್ರಸಂ. ಸೇವೆಗೆ ಸೇರಿದ ಅಭ್ಯರ್ಥಿಯ ಹುದ್ದೆಗೆ ತೆಗೆದುಕೊಳ್ಳಲು 
ಹೆಸರು ದಿನಾಂಕ ವರ್ಗ/ ಪರಿಶಿಷ್ಟ ಹಾಗೂ ಪಡೆದ ಹುದ್ದೆ ಹಾಗೂ ವಿಭಿನ್ನತೆ ಬಗ್ಗೆ ಷರಾ (ವೇತನ 
ದಿನಾಂಕ ವಿದ್ಯಾರ್ಹತೆ ನೇಮಕಾತಿ ಹೊರಡಿಸಿದ 
ಜಾತಿ/ಪರಿಶಿಷ್ಟ ದಿನಾಂಕ ವೃಂದ ವಿವರದೊಂದಿಗೆ) ಇತರೆ) 
ಮತ್ತು ಪಡೆದ ನಿಯಮದನ್ವಯ ಆದೇಶ 
ಪಂಗಡ 
ದಿನಾಂಕ ನಿಗಧಿಪಡಿಸಿದ 
ವಿದ್ಯಾರ್ಹತೆ) 
1 2 3 4 5 6 7 8 9 10 11 12 
ಮುಖ್ಯ ಅರಣ್ಯ ಸಂರಕ್ಷ! ಣಾಧಿಕಾರಿ, ಹಾಸನ ವೃತ್ತ, ಹಾಸನ. 
434 ಪುಟ್ಟರಂಗಪ್ಪ 20-07-1967 ಇತರೆ 01-11-1986 6ನೇ ತರಗತಿ 6ನೇ ತರಗತಿ ನೆಡುತೋಪು ನೆಡುತೋಪು ಇಲ್ಲ 28 ವರ್ಷ ಸೇವೆಯಲ್ಲಿರುತ್ತಾರೆ 
(ಅನುತ್ತೀರ್ಣ) (ಅನುತ್ತೀರ್ಣ) | ಕಾವಲುಗಾರ “ಡಿ' | ಕಾವಲುಗಾರ “ಡಿ' 
ವೃಂದ ವೃಂದ 















































R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 








೧೫೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 





ಸೂಚನೆ: ಈ ಸೇರ್ಪಡೆ ಅಧಿಸೂಚನೆಯಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 


J: 


pA 


ಪಿ. 


P.R.653 


50-50 


ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ಅರಣ್ಯ ಪಡೆ ಮುಖ್ಯಸ್ಥರು) ಇವರು ನೀಡಿದ ಮಾಹಿತಿಯಂತೆ ಆಧರಿಸಿದೆ. 

ದಿನಗೂಲಿ ನೌಕರರು ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸುಳ್ಳು/ನಕಲಿ ಪೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. 

ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012, ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಅಂತಹವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂ ಚಾಲಿತವಾಗಿ ರದ್ದಾಗುತ್ತದೆ. ಈ ಬಗ್ಗೆ ಸರ್ಕಾರವು 
ಹಕ್ಕನ್ನು ಕಾಯ್ದಿರಿಸಿಕೊಂಡಿದೆ. 

ಯಾವ ದಿನಗೂಲಿ ನೌಕರನು ಸೇವೆಗೆ ಸೇರಿದ ದಿನಾಂಕದಂದು 18 ವರ್ಷಗಳ ವಯಸ್ಸು ಪೂರ್ಣಗೊಂಡಿರುವುದಿಲ್ಲವೋ ಅಂತಹ ದಿನಗೂಲಿ ನೌಕರನು 18 ವರ್ಷಗಳು ಪೂರ್ಣಗೊಂಡ ನಂತರದ ದಿನವನ್ನು ಸೇವೆಗೆ 
ಸೇರಿದ ದಿನವೆಂದು ಪರಿಗಣಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಸಿ. ರಾಜೇಂದ್ರ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 


ಅರಣ್ಯ, ಪರಿಸರ ಮತು ಜೀವಿಶಾಸ ಇಲಾಖೆ, 
ದ್‌ ಮೆ 





ಮುದ್ರಕರು ಹಾಗೂ ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59. 


ಭಾಗ ೪ಎ ಕರ್ನಾಟಕ ರಾಜ್ನಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ೧೫೩೧ 
ಸ್‌ ಲ್ವ 





pHEALTH & FAMILY WELFARE SECRETARIAT 
NOTIFICATION 


NO.HFW 324 PIM 2014, BENGALURU, DATED: 23-08-2016. 


Whereas draft of the Karnataka Civil Services (Absorption of contract Doctors in the Department of Health and Family Welfare Services) (Special) Rules, 2009, was published as required by sub 
section (1) of section 3 read with section 8 of the Karnataka State Civil Services Act, 1978 (Karnataka Act 14 of 1990) in Notification No. HFW 324 PIM 2014, dated 18" June 2016 in part IV-A of the 
Karnataka Gazette Extra-ordinary dated 18" June 2016 inviting objection and suggestions from all persons likely to be affected thereby within fifteen days from the date of its publication in the official 
Gezette. 

And whereas said Gazette made available to the public on 18" June 2016. 

And whereas No Objections and suggestions received by the Government. 

Now therefore, in exercise of the powers conferred by sub section (1) of section 3 read with section 8 of the Karnataka State Civil Services Act, 1978 (Karnataka Act 14 of 1990), the Government 
of Karnataka here by makes the following rules, namely:- 

RULES 
1. Tittle and commencement :- (1) these rules may be called the Karnataka Civil Services (Absorption of contract Doctors in the Department of Health and Family Welfare Services) 
(Special), (Amendment) Rules, 2016. 


(2) They shall come into force from the date of their publication in the official Gazette. 














2. Insertion of new Schedule-3:- After Schedule-3 to the said rules, the following schedule shall be inserted, namely:- 
Schedule-4 
(See rule 3) 
8 } A Post of which K 
Sl. Name of the “Medical Officer Contract Appointment Me A Pay Scale of the post in 
ಸ Date of Joining Date of Birth absorbed under ಸ Category 
No (AYUSH) and Place of working Order No.and Date which absorbed 
these rules 
AYURVEDA 
1 DR.CHANDRASHEKARAYYA AD/MCR/135/2008-09, 19-12-2008 20-07-1978 “MEDICAL 28100-700-28800-800- GM 
SALIMATH, DT: 17-11-2008 OFFICER 33600-900-39000-1050- 
G.A.D. MUKTENAHALLL, (AYUSH)” 45300-1200-50100 
HONNALLI TALUK, 
DAVANAGERE DIST. 
2 DR.MANJUNATH NARAYAN KAMSHA/ 05-01-2009 30-09-1984 -do- -do- GM 
BHAT, G.A.D. HITHLALL, EST(1)/VIVA/86/07-08, 
YALLAPURA TALUK, UTTARA DT: 01-01-2009 
KANNADA DIST. 

















































































































೧೫೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 
ನ 4 Post of which K 
Sl. Name of the “Medical Officer Contract Appointment ಗ Pay Scale of the post in 
ಲ Date of Joining Date of Birth absorbed under | Category 
No (AYUSH) and Place of working Order No.and Date which absorbed 
these rules 

HOMOEOPATHY 

3. DR.NINGAPPA BHEEMAPPA DHC/CV(3)/44/2008-09, 01-01-2009 01-04-1976 -do- -do- GM 
KINNAL DT: 17-12-2008 
DIST, HOSPITAL, 
CHIKKAMAGALURU DIST. 

UNANI 

4 DR.SAFAVANA FAIZABADI, EST/VAHI/2052/2008-09, 20-12-2008 28-06-1977 -do- -60- GM 
DISTRICT. HOSPITAL, DT..13:12:2008 
DHARAWADA. 

5 DR.SYED ALI, CHALAGERI, CDH/DA/EST(1)/259/08-09, 26-12-2008 22-07-1974 -do- -60- 28 

ಸಾ (MUSLIM) 

CHIGATERI DIST. HOSPITAL, 8118435003 
DAVANAGERE. 

6 DR.RAGHU, DIST. HOSPITAL, DHC/CV(3)/44/2008-09, 01-01-2009 22-07-1983 -do- -do- GM 
CHIKKAMAGALURU DIST. ಆ. 

NATURE CURE AND YOGA 

7 DR.MANDAKINILV., EKABOTE, CDH/DA/EST(1)/256/08-09, 19-12-2008 14-03-1985 -do- -do- 2A 

- 08-12- (SVAKULASALlI) 
CHIGATERI DIST HOSPITAL, ಜಟ 
DAVANAGERE. 
PR-753 By Order and in the name of the Governor of Karnataka 
50-100 B.KAMALAMMA 


Under Secretary to Government Health & Family Welfare Department. 


ಭಾಗ ೪ಎ ಕರ್ನಾಟಕ ರಾಜ್ನಪತ್ರ, ಗುರುವಾರ, ಸೆಪ್ನೆಂಬರ್‌ ೨೯, ೨೦೧೬ ೧೫೩೩ 
ಸಲ್‌ ಳ್‌ 





COMMERCE AND INDUSTRIES SECRETARIAT 
NOTIFICATION 


No: C177 JaKaiSe 2014, Bengaluru Dated: 25.07.2016. 


Whereas the draft of the following rules further to amend the Karnataka Handlooms and Textiles Services (Recruitment) (Amendment) Rules 1996 was published as required by Sub-Section (1) of 
section 3 read with section 8 of the Karnataka State Civil Service Act 1978 (Karnataka Act 14 of 1990) and Clause (a) of sub-section (2) of section 3 of the said act in Notification No Cl 77 JaKaiSe 2014, 
dated: 08.01.2016 in part No. 4 section A of Karnataka Gazettee dated 28.04.2016 inviting objections and suggestions from all persons likely to be affected thereby within 15 days from the date of its 
publication in the Official Gazettee. 


Whereas, the said Gazette was made available to the public on 28.04.2016. 
And whereas, no objections and suggestions have been received in this behalf by the State Government. 


Now, therefore, in exercise of the powers conferred by sub section (1) of the section 3 read with section 8 of the Karnataka State Civil Services Act 1978 (Karnataka Act 14 of 1990) the 
Government of Karnataka hereby makes the following rules, namely:- 


RULES 
1. Title and commencement :- (1) These rules may be called the Karnataka Handlooms and Textiles Services (Recruitment) (Amendment) Rules, 2016. 





(2) They shall come into force from the date of their publication in the official Gazette. 
2. Amendment of Schedule - In the Karnataka Handlooms and Textiles Services (Recruitment) Rules, 1996, in schedule, - 
(i) in the entries relating to the category of post of “Assistant Director of Textiles” at serial number 9, in column number (6), after the entries under the heading “For promotion”, the 
following shall be inserted at the end, namely:- 
“Provided that if officers who have put in a service of not less than four years are not available, an officer who has put in three years of service may be considered for 
promotion.” 
(ii) in the entries relating to the category of post of “Textile Promotional Officer and Technical Assistant” at serial number 10, in column number (6), under the heading “For promotion 
under item(a)” the following shall be inserted at the end namely:- 
“Provided that if officers who have put in a service of not less than five years are not available, an officer who has put in three years of service may be considered for 
promotion.” 
(iii) in the entries relating to the category of post of “Superintendent” at serial number 11, in column number (6), under the heading “For promotion”, the following shall be inserted at the 
end namely:- 
“Provided further that if officials who have put in a service of not less than five years are not available, an official who has put in three years of service may be considered for 
promotion.” 
(iv) in the entries relating to the category of post of “First Division Assistant” at serial number 13, in column number (6), under the heading “For promotion”, the following shall be inserted 
at the end namely:- 
“Provided that if official who have put in a service of not less than five years are not available, an official who has put in three years of service may be considered for 
promotion.” 
(v) inthe entries relating to the category of post of “Stenographers” at serial number 15, in column number (6), under the heading “For promotion”, the following shall be inserted at the 
end namely:- 
“Provided that if officials who have put in a service of not less than five years are not available, an official who has put in three years of service may be considered for 
promotion.” 








R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 





















































೧೫೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨೯, ೨೦೧೬ ಭಾಗ ೪ಎ 
(vi) in the entries relating to the category of post of “Second Division Assistants” at serial number 16, in column number (6), after the entries under the heading “For promotion and 
Transfer”, the following shall be inserted at the end namely:- 
“Must have put in a service of five years in the cadre of Drivers or in any one or more of the cadres in Group-D Service”. 
(vii) in the entries relating to the category of post of “Jamedar” at serial number 19, in column number (6), the following shall be inserted at the end namely:- 
“Provided that if officials who have put in a service of not less than five years are not available, an official who has put in three years of service may be considered for promotion.” 
SCHEDULE 
Minimum qualifying 
Sl. No Poo Required qualifying service for the promotion in the service for the promotion 
ಅಲ ತ present C&R of SC/ST candidates as 
modified 
1 2 3 4 
1 Assistant Director of textiles Must have put in a service of not less than 4 years in the cadre of Textile Promotional Officer, Technical Assistant or 3 years 
Superintendent 
2 Textile Promotional Officer and Must have put in a service of not less than 5 years in the cadre of Textile Inspector and Jobbers 3 years 
Technical Assistant 
3 Superintendent Must have put in a service of not less than 5 years in the cadre of First Division Assistants or Stenographers: provided that 3 years 
in case of the Stenographers, he must have worked as First Division Assistant for a period of not less than 1 year in 
addition to 5 years as specified above 
First Division Assistants Must have put in a service of not less than 5 years in the cadre of Second Divisional Assistant 3 years 
5 Stenographers 1. Must have passed Senior Type writing and Senior Shorthand examination in Kannada conducted by the Department 3 years 
of Public Instruction or is a holder of a diploma in Secretarial practice with Kannada Shorthand and Kannada Type 
writing as optional (Elective subjects granted by the Board of Technical Education in Karnataka) or possess an 
equivalent qualification. 
2. Must have put in a service of not less than 5 years in the cadre specified in column (5) of C&R 
6 Second Division Assistants ಗೆ Must have passed 551.0 or possess an equivalent qualification. 5 years 
2. Must have put in a service of not less than 7 years in the cadre of Drivers or in any one or more of the cadres in 
Group-D Service. 
| Jamedar Must have put in a service of not less than 5 years in the cadre of Scavengers and other Group-D posts. 3 years 
PR-732 By Order and in the name of the Governor of Karnataka 
K. BORALINGAIAH 
SC-100 


Deputy Secretary to Government, (Textiles) 


Commerce and Industries Department 





ಮುದ್ರಕರು ಹಾಗೂ ಪ್ರಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 





